KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜುಲೈ ೬, ೨೦೦೬ (ಆಷಾಢ ೧೫, ಶಕ ವರ್ಷ ೧೯೨೮) ಸಂಚಿಕೆ ೨೭ 
ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 
ಪ್ರಕಟಣೆ 
ಸಂಖ್ಯೆ:ಜಿಸಕಅ(ನ): ಯೋ:ಸಿಆರ್‌-14 2006-07, ಬೆಂಗಳೂರು, ದಿನಾಂಕ:2ನೇ ಜೂನ್‌, 2006 
ವಿಷಯ: 2006-07ನೇ ಸಾಲಿಗೆ ಆಡಳಿತ ನ್ಯಾಯಾಧಿಕರಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ! ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ 
ತರಬೇತಿ ನೀಡುವ ಬಗ್ಗೆ. 

2006-07ನೇ ಸಾಲಿಗೆ ಆಡಳಿತ ನ್ಯಾಯಾಧಿಕರಣ ಯೋಜನೆಯಲ್ಲಿ ತರಬೇತಿ ನೀಡಲು ಪರಿಶಿಷ್ಟ ಜಾತಿ! ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರಂತೆ ಈ ಕೆಳಗೆ ನಮೂದಿಸಿರುವ ಷರತ್ತುಗಳನ್ನು ಪೂರೈಸಿದ ಅಭ್ಯರ್ಥಿಗಳನ್ನು 
ಸಲ್ಲಿಸಬಹುದಾಗಿದೆ. ನಿಗದಿತ ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಪಡೆಯಬಹುದು. ಈ ಪ್ರಕಟಣೆ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ 
ದಿನಾಂಕದಿಂದ ಒಂದು ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ನಂತರ ಬಂದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಬೆಂಗಳೂರು ನಗರ 
ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 
ಷರತ್ತುಗಳು: 
ಅಭ್ಯರ್ಥಿಗಳು 35 ವರ್ಷ ವಯೋಮಿತಿಯಲ್ಲಿರಬೇಕು. 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷದ ಒಳಗೆ ಕಾನೂನು ಪದವಿಯನ್ನು ಪಡೆದಿರಬೇಕು. 
ತರಬೇತಿ ಅವಧಿ 4 ವರ್ಷಗಳಾಗಿದ್ದು, ಮಾಸಿಕ ರೂ.1000/-ಗಳ ಶಿಷ್ಯ ವೇತನ ನೀಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಬಿಕ್‌ ಪ್ರಾಸಿಕ್ಯೂಟರ್‌ ಅಥವಾ 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಹೊಂದಿರುವ ಹಿರಿಯ 
ವಕೀಲರಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

5. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಬಿಕ್‌ ಪ್ರಾಸಿಕ್ಕೂಟರ್‌ ಅಥವಾ 20 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಹೊಂದಿರುವ ಹಿರಿಯ 
ವಕೀಲರಲ್ಲಿ ತರಬೇತಿಗೆ ನಿಯೋಜಿಸಲಾಗುವುದು. 

6. ಆಯ್ಕೆಯಾದ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತರಬೇತಿಯನ್ನು ಪೂರ್ಣಗೊಳಿಸದೇ ಬಿಟ್ಟುಹೋಗಬಾರದು. ಬಿಟ್ಟು ಹೋದಲ್ಲಿ 
ತರಬೇತಿಯ ಅವಧಿಯನ್ನು ನೀಡಿದ ಶಿಷ್ಯವೇತನವನ್ನು ಶೇ.10 ರಷ್ಟು ಬಡ್ಡಿಯೊಂದಿಗೆ ವಸೂಲಿ ಮಾಡಲಾಗುವುದು. ಈ ನಿಯಮ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಿ ಉದ್ದಿಮೆಯಲ್ಲಿ ನೇಮಕ ಹೊಂದುವವರಿಗೆ ಅನ್ವಯಿಸುವುದಿಲ್ಲ. 

7. ಸುಳ್ಳು ದಾಖಲೆ, ಮಾಹಿತಿಯನ್ನು ಒದಗಿಸಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕಾನೂನಿನನ್ವಯ ಶಿಕ್ಷೆಗೆ ಗುರಿಪಡಿಸಲಾಗುವುದು. 

8. ಬೆಂಗಳೂರು ನಗರ ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ತರಬೇತಿಗೆ ಅರ್ಜಿ ಸಲ್ಲಿಸುವುದು. 

9. ಅರ್ಜಿಯಲ್ಲಿ ಪೂರ್ಣ ಮಾಹಿತಿ ಇಲ್ಲದಿದ್ದ ಪಕ್ಷದಲ್ಲಿ ಅಥವಾ ಅರ್ಜಿ ಅಪೂರ್ಣವಾಗಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

10. ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. 

11. ಅರ್ಜಿ ಪಡೆಯಲು ಮತ್ತು ಸಲ್ಲಿಸಬೇಕಾದ ಪೂರ್ಣ ವಿಳಾಸ ಕೆಳಕಂಡಂತಿದೆ. 

ವಿಳಾಸ: ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, 
ಬೆಂಗಳೂರು ನಗರ ಜಿಲ್ಲೆ, 4ನೇ ಮುಖ್ಯ ರಸ್ತೆ, 16ನೇ ಅಡ್ಡರಸ್ತೆ, ಪೊಲೀಸ್‌ ಠಾಣೆ ಎದುರು, 
ಸಂಪಂಗಿರಾಮನಗರ, ಬೆಂಗಳೂರು-560027. 


[eR 
p 


re 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು, 
ಪಿ.ಆರ್‌ .955 ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


(೧೬೧೭) 


೧೬೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:07:2006-07, ದಿನಾಂಕ:5ನೇ ಜೂನ್‌, 2006 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ಶಕ್ತಿ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ.1355,ನೇ ಮುಖ್ಯರಸ್ತೆ, 4ನೇ ಕ್ರಾಸ್‌, 
ವಿಜಯನಗರ, ಬೆಂಗಳೂರು-40 ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ! ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ: 22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ: 20.05.2006ರ ನೋಟೀಸು. 
ಪ್ರಸ್ತಾವನೆ: 
ಶ್ರೀ ಶಕ್ತಿ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ. 1355, ನೇ ಮುಖ್ಯರಸ್ತೆ, 4ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು-40, 
ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ 
ಸಂಘವು ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ 
ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, 
ಬೆಂಗಳೂರು ಇವರು ಉಲ್ಲೇಖ (10ರಲ್ಲಿ ಕಾಣಿಸಿರುವ ದಿನಾಂಕ: 22.12.2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು 
ದಿನಾಂಕ: 02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಕರಾಗಲೀ, 
ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ 
ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
20.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲ್ಯೂ! 69/ 
ಸಿಎಲ್‌ಎಂ/ 2001 ದಿನಾಂಕ: 21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಶ್ರೀ ಶಕ್ತಿ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ, ಲಿಮಿಟೆಡ್‌., ನಂ.1355, 
ನೇ ಮುಖ್ಯ ರಸ್ತೆ, 4ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು-40, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ 
ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ 
ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ 
ಆದೇಶಿಸಿರುತ್ತೇನೆ... ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ 
ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ 
ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:05.06.2006ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.938 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೧೯ 





ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:08:2006-07, ದಿನಾಂಕ:5ನೇ ಜೂನ್‌, 2006 
ವಿಷಯ: ಸ್ಥಗಿತಗೊಂಡಿರುವ ಮಂಜುಶ್ರೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ.3140, 1ನೇ "ಎ' ಮುಖ್ಯರಸ್ತೆ, 
ಮೊದಲನೇ ಮಹಡಿ, ಕೆ.ಹೆಚ್‌.ಬಿ. ಕಾಲೋನಿ, ಬಸವೇಶ್ವರನಗರ, ಬೆಂಗಳೂರು-79 ಈ ಸಹಕಾರ ಸಂಘವನ್ನು 1959ರ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ/ ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:20.05.2006ರ ನೋಟೀಸು. 
ಪ್ರಸ್ತಾವನೆ: 
ಮಂಜುಶ್ರೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ.3140, 1ನೇ "ಎ' ಮುಖ್ಯರಸ್ತೆ, ಮೊದಲನೇ ಮಹಡಿ, ಕೆ.ಹೆಚ್‌.ಬಿ. 
ಕಾಲೋನಿ, ಬಸವೇಶ್ವರ ನಗರ, ಬೆಂಗಳೂರು-79, ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ 
ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ 
ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (10ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ 
ರೀತ್ಕಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಕರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ 
ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು 
ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
20.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲ್ಯೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಮಂಜುಶ್ರೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ, ಲಿಮಿಟೆಡ್‌, 
ನಂ.3140, 1ನೇ "ಎ' ಮುಖ್ಯರಸ್ತೆ, ಮೊದಲನೇ ಮಹಡಿ, ಕೆ.ಹೆಚ್‌.ಬಿ. ಕಾಲೋನಿ, ಬಸವೇಶ್ವರ ನಗರ, ಬೆಂಗಳೂರು-79, ಈ ಸಹಕಾರ ಸಂಘವನ್ನು 
ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ 
ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ 
ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ 
ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:05.06.2006ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.939 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 


೧೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:10:2006-07, ದಿನಾಂಕ:5ನೇ ಜೂನ್‌, 2006 


ವಿಷಯ: ಸ್ಥಗಿತಗೊಂಡಿರುವ ಬೆಂಗಳೂರು ಮರ್ಚೆಂಟ್ಸ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ.365/14, 1ನೇ 
ಮುಖ್ಯರಸ್ತೆ, ಪೈಪ್‌ಲೈನ್‌ ರಸ್ತೆ, ಯಶವಂತಪುರ, ಬೆಂಗಳೂರು-22 ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ! ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:20.05.2006ರ ನೋಟೀಸು. 
ಪ್ರಸ್ತಾವನೆ: 
ಬೆಂಗಳೂರು ಮರ್ಚೆಂಟ್ಸ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿಮಿಟೆಡ್‌, ನಂ.365/14, 1ನೇ ಮುಖ್ಯರಸ್ತೆ, ಪೈಪ್‌ಲೈನ್‌ ರಸ್ತೆ, 
ಯಶವಂತಪುರ, ಬೆಂಗಳೂರು-22, ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ 
ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ 
ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ 
ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ 
ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು 
ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ವ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
20.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ಹಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಬೆಂಗಳೂರು ಮರ್ಚೆಂಟ್ಸ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ, 
ಲಿಮಿಟೆಡ್‌, ನಂ.365/ 14, 1ನೇ ಮುಖ್ಯರಸ್ತೆ, ಪೈಪ್‌ಲೈನ್‌ ರಸ್ತೆ, ಯಶವಂತಪುರ, ಬೆಂಗಳೂರು-22, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ 
ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ 
ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ 
ಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ 
ಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:05.06.2006ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.940 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 


ಷ್‌ 
ಗು 
ಡಾ 
ಗು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೨೧ 





ಸಹಕಾರಿಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ಬೆಂಗಳೂರು, ಇವರ ನ್ಯಾಯಾಲಯ 
ಸಂಖ್ಯೆ: ಆರ್‌ಸಿಎಸ್‌/ ಡಿಐಎಸ್‌/ ಡಿ1 ಸೌ! 1/ 2006-07 











ಅರ್ಜಿದಾರರು ಪ್ರತಿವಾದಿಗಳು 
ಆಡಳಿತಾಧಿಕಾರಿ, 1. | ಶ್ರೀ ಕೆ.ಎನ್‌. ಶ್ರೀನಿವಾಸ್‌, 
ವಿನಿವಿಂಕ್‌ ಸೌಹಾರ್ದ ಕ್ರೆಡಿಟ್‌ ನಂ.50, 12ನೇ ಅಡ್ಡರಸ್ತೆ, 19ನೇ ಮುಖ್ಯರಸ್ತೆ, ಮುನೇಶ್ವರ ಲೇಔಟ್‌, ಬನಶಂಕರಿ 
ಕೋ-ಆಪರೇಟಿವ್‌ ಲಿ., ವಿ.ವಿ. ಪುರಂ, 3ನೇ ಹಂತ, ಬೆಂಗಳೂರು-26. 
ಬೆಂಗಳೂರು. 2. | ಶ್ರೀ ಆರ್‌. ಕೃಷ್ಣಮೂರ್ತಿ, 
ನಂ.209, 15ನೇ ಮುಖ್ಯರಸ್ತೆ, ನಾಗೇಂದ್ರ ಲೇಔಟ್‌, ಬನಶಂಕರಿ ಮೊದಲನೇ ಹಂತ, 
ಬೆಂಗಳೂರು-50. 





3. | ಶ್ರೀ ಜಿ. ಲೋಕೇಶ್‌, 

ನಂ.55, 12ನೇ ಅಡ್ಡರಸ್ತೆ, 19ನೇ ಮುಖ್ಯರಸ್ತೆ, ಮುನೇಶ್ವರ ಲೇಔಟ್‌, ಬನಶಂಕರಿ 
3ನೇ ಹಂತ, ಬೆಂಗಳೂರು-26. 

4. | ಶ್ರೀ ಎಂ.ಟಿ. ಜಗನ್ನಾಥ್‌, 

ನಂ.62, ಮಿಡ್ಜ್‌ಸ್ಕೂಲ್‌ ರಸ್ತೆ, ವಿ.ವಿ.ಪುರಂ, ಬೆಂಗಳೂರು-04. 

5. | ಶ್ರೀ ಎಂ. ರಾಮಚಂದ್ರ ರೆಡ್ಡಿ, 

ನಂ.ಇ-120, ವೆಂಕಟಪ್ಪ ಬೀದಿ, ಚಿಕ್ಕಮಾವಳ್ಳಿ, ಬೆಂಗಳೂರು-04. 

6. | ಶ್ರೀ ಜೆ.ವಿ. ವೆಂಕಟಕೃಷ್ಣ, 

ನಂ.8, 8ನೇ ಅಡ್ಡರಸ್ತೆ, 8ನೇ ಮುಖ್ಯರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03. 

7. | ಶ್ರೀ ವಿ. ಮುರಳೀಕೃಷ್ಣ, 

ನಂ.39, ಸುದರ್ಶನ್‌, 3ನೇ ಕ್ರಾಸ್‌, ದ್ವಾರಕಾ ನಗರ, ಹೊಸಕೆರೆ ಹಳ್ಳಿ, ಬನಶಂಕರಿ, 
3ನೇ ಹಂತ, ಬೆಂಗಳೂರು-35. 

8. | ಶ್ರೀ ಟಿ.ವಿ. ಶ್ರೀರಂಗ, 

ನಂ.17ಇ-ಎ, ಸೈಟ್‌ ನಂ.10, ಶ್ರೀನಿವಾಸ ನಗರ ಮುಖ್ಯರಸ್ತೆ, ಬನಶಂಕರಿ, 3ನೇ 
ಹಂತ, ಬೆಂಗಳೂರು-85. 

9. | ಶ್ರೀ ಡಿ.ಎಸ್‌. ಕೃಷ್ಣಮೂರ್ತಿ, 

ನಂ.101/ 45, ವೆಂಕಟಾದ್ರಿ, 4ನೇ ಅಡ್ಡರಸ್ತೆ, ಹನುಮಂತನಗರ, ಬೆಂಗಳೂರು-19. 

10. , ಶ್ರೀಮತಿ ಮಂಜುಳಾ ಅನಂತ್‌, 


ನಂ.ಸಿ-1/2003, ಆರ್‌.ಎಂ.ಎ. ಕ್ವಾಟ್ರಸ್‌, ಅಪಾರ್ಟ್‌ಮೆಂಟ್ಸ್‌, ದೇವಿನಗರ, 
ಆರ್‌.ಎಂ.ವಿ. 2ನೇ ಹಂತ, ಬೆಂಗಳೂರು-94. 






































ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 440) ರಂತೆ ನೋಟೀಸು 
ಮೇಲ್ಕಂಡ ಅರ್ಜಿದಾರರು, ಪ್ರತಿವಾದಿಗಳ ವಿರುದ್ಧ ರೂ.9,81,26,247-60 ರೂಪೈಗಳ ಮತ್ತು ಬಡ್ಡಿ ಮೊತ್ತ ವಸೂಲಿಗೆ ಕರ್ನಾಟಕ 
ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39 ರಂತೆ ವ್ಯಾಜ್ಯ ಹೂಡಿರುತ್ತಾರೆ. ಈ ವ್ಯಾಜ್ಯದ ಅರ್ಜಿಯೊಂದಿಗೆ ಸದರಿ ಕಾಯ್ದೆಯ ಕಲಂ 44(1)ರಂತೆ 
ಪ್ರತಿವಾದಿಗಳ ವಶದಲ್ಲಿರುವ ಸ್ಟಿರಾಸ್ತಿಗಳನ್ನು ಈ ನ್ಯಾಯಾಲಯದ ಡಿಕ್ರಿ ಆದೇಶ ಹೊರಡಿಸುವ ಮುನ್ನಾ ಮುಟ್ಟುಗೋಲು ಹಾಕಿಕೊಳ್ಳಲು ಈ 
ನ್ಯಾಯಾಲಯದಲ್ಲಿ ಮಧ್ಯಂತರ ಪರಿಹಾರ ಕೋರಿ, ಅರ್ಜಿ-2ನ್ನು 30.05.2006ರಂದು ದಾಖಲು ಮಾಡಿರುತ್ತಾರೆ. ಅರ್ಜಿದಾರರ ಅರ್ಜಿಯ ಪ್ರತಿಯನ್ನು 
ಲಗತ್ತಿಸಿದೆ. 
ಸದರಿ ಮಧ್ಯಂತರ ಪರಿಹಾರದ ಅರ್ಜಿಯನ್ನು ವಿಚಾರಣೆ ತೆಗೆದುಕೊಳ್ಳಲಾಗಿದೆ. ಈ ನೋಟೀಸಿಗೆ ಲಗತ್ತಿಸಿರುವ ಅನುಬಂಧದಲ್ಲಿ ವಿವರವಾಗಿ 
ತಿಳಿಸಿರುವಂತೆ ಪ್ರತಿವಾದಿಗಳ ಸ್ಥಿರಾಸ್ತಿಗಳನ್ನು ಏಕೆ ಈ ನ್ಯಾಯಾಲಯವು ಅರ್ಜಿದಾರರ ಬೇಡಿಕೆ ಮೊತ್ತಕ್ಕೆ ಡಿಕ್ರಿ ಆದೇಶ ಹೊರಡಿಸುವ ಮುನ್ನ 
ಮುಟ್ಟುಗೋಲು ಹಾಕಿಕೊಳ್ಳುವ ಆದೇಶವನ್ನು ಹೊರಡಿಸಬಾರದು ಎಂಬುದಕ್ಕೆ ಪ್ರತಿವಾದಿಗಳಾದ ನೀವು ಅರ್ಜಿದಾರರ ಬೇಡಿಕೆ ಮೊತ್ತಕ್ಕೆ ಸರಿ 
ಸಮಾನವಾಗಿರುವ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತ ಈ ನೋಟೀಸು ಸ್ವೀಕರಿಸಿದ 7(ಏಳು) ದಿನದೊಳಗೆ ಈ 
ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಈ ಮಧ್ಯಂತರ ಪರಿಹಾರದ ಅರ್ಜಿಯ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಈ 
ನ್ಯಾಯಾಲಯವು ಪರಿಗಣಿಸಿ, ಲಭ್ಯವಿರುವ ಸಾಕ್ಷಿ ಆಧಾರಗಳು ಮತ್ತು ಅರ್ಹತೆಯ ಅನುಗುಣವಾಗಿ ಅನುಬಂಧದಲ್ಲಿ ಕಾಣಿಸಿರುವ ಸ್ಲಿರಾಸ್ತಿಗಳನ್ನು 
ಮುಟ್ಟುಗೋಲು ಹಾಕಿಕೊಂಡಿರುವ ಸ್ಥಿರೀಕರಿಸಿದ ಆದೇಶವನ್ನು ಹೊರಡಿಸಲಾಗುವುದು. 
ಈ ನೋಟೀಸನ್ನು ನನ್ನ ಸ್ವಸಹಿ ಮತ್ತು ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:30.05.2006ರಂದು ಹೊರಡಿಸಲಾಗಿದೆ. 
ಕೆ.ಹೆಚ್‌. ಗೋಪಾಲಕೃಷ್ಣೇಗೌಡ 
ಸಹಕಾರಿಗಳ ನಿಬಂಧಕರು, 
ಕರ್ನಾಟಕ ರಾಜ್ಯ, ಬೆಂಗಳೂರು. 


೧೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 

































































ಅನುಬಂಧ 
ಪ್ರತಿವಾದಿಗಳ ಸ್ಲಿರಾಸ್ಟಿಗಳ ವಿವರ 
ಛಂ 
ಕ್ರ. | ಪ್ರತಿವಾದಿಗಳ [ಭೂಮಿಯ ಸರ್ವೆ] ಸ್ಥಿರಾಸ್ತಿಗಳ ಭೂಮಿಯ ವಿಸ್ತೀರ್ಣ ಭೂಮಿಯ ಸ್ಥಿರಾಸ್ತಿಯ ಚಕ್ಕುಬಂಧಿಗಳು 
ಸಂ. ವಿವರ ನಂ./ ನಿವೇಶನ ವಿವರ ಮತ್ತು ಎಕರೆ ಗುಂಟೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ನಂ. ಇರುವ ಸ್ಥಳ 
1 2 3 4 5 6 7 8 9 10 
1 ಎಂ.ಟಿ. ಜಗ ಸರ್ವೆ ಕೃಷಿ ಭೂಮಿ 1 00 ಎಂ.ಟಿ.ಜಗ ರಸ್ತೆ ಎಂ.ಟಿ. ಮುನಿ 
ನ್ನಾಥ್‌ ನಂ.20/5 ತೆನೆಯೂರು ನ್ನಾಥ್‌ ಜಗ ನ್ನಾಥ್‌ ನಂಜಪ್ಪ 
2 Ban ಸರ್‌ 0 I ೫ [8 ಚಾಡ್ರ [ಅಯ್ಯಮ್ಮ ಮನ 
ನಾಥ್‌ ನಂ.20/5 ಸ ಕುಮಾರಿ | ಮತ್ತು ನಂಜಪ್ಪ 
ಆ ಹೋಬಳಿ, ಡ್ಡ 
ಇಸಕಿ ಕೆ.ಚಂದ್ರ 
ಬ್ರ ಕುಮಾರಿ 
ತಾಲ್ಲೂಕು, 
3. ಎಂ.ಟಿ. ಜಗ ಸರ್ವೆ ನಂ.201 ಬೆಂಗಳೂರು 3 20 ಶಿಡ್ಲಘಟ್ಟ ಕೆ.ಚಂದ್ರ ಜೆ. ಗುರು ಹನು 
ನ್ನಾಥ್‌ 6 ಗ್ರಾಮಾಂತರ ಗಡಿ ಕುಮಾರಿ ವರ್ಧನ ಮಂತಪ್ಪ 
ಜಿಲ್ಲೆ. ಮತ್ತು 
ನಾರಾಯಣಪ್ಪ 
4. ಎಂ.ಟಿ. ಜಗ ಸರ್ವೆ ನಂ.20 1 00 ಕೆ. ಚಂದ್ರ ಜಂಗಮ ಅಕ್ಕಳಮ್ಮ | ಮುನಿ 
ನಾಥ್‌ 15 ಕುಮಾರಿ | ಕೋಟೆಯಿಂದ ನಂಜಪ್ಪ 
ನ 
ಹೊಸಕೋಟೆ 
ರಸ್ತೆ 
5. ಎಂ.ಟಿ. ಜಗ ಸರ್ವೆ ನಂ.20/ 1 08 ಎಂ.ಟಿ.ಜಗ | ಜಂಗಮ ಭೈರಸಂದ್ರ | ಈ ದಿನ 
ಸ್‌ ಪಿ2 ನ್ನಾಥ ಕೋಟೆಯಿಂದ, ರಸ್ತೆ | ಕ್ರಯ 
ನ 
ಹೊಸಕೋಟೆ ವಾಗುತ್ತಿರುವ 
ರಸ್ತೆ ಸ್ವತ್ತು. 
6. ಎಂ.ಟಿ. ಜಗ ಸರ್ವೆ ನಂ.20/ 1 08 ಎಂ.ಟಿ.ಜಗ | ಭೈರಸಂದ್ರ ಈ ದಿನ ಮುನಿ 
ಸಾ ಪಿ2 ನ್ನಾಥ್‌ ರಸ್ತೆ ಕ್ರಯ ತಾಯಮ್ಮ 
ನ 
ವಾಗುತ್ತಿರುವ 
ಸ್ವತ್ತು. 
7. ಎಂ.ಟಿ. ಜಗ ಸರ್ವೆ ನಂ.20/ 1 08 ಎಂ.ಟ.ಜಗ | ಜಂಗಮ ಎಂ.ಟ.ಜಗ | ಈ ದಿನ ಕ್ರಯ 
ನ್ನಾಥ್‌ ಪಿ2 ನ್ನಾಥ್‌ ಕೋಟೆಯಿಂದ | ನ್ನಾಥ್‌ ವಾಗುತಿರುವ 
ಹೊಸಕೋಟೆ ಸತು. 
ಯವ 
ರಸ್ತೆ 
8. ಕೆ.ಎನ್‌. ಶ್ರೀನಿ | ಖಾತೆ ನಂ.43/2 ಅವಲಹಳ್ಳಿ ಪೂರ್ವ- ನಿವೇಶನ-49 | ನಿವೇಶನ-51 | ರಸ್ತೆ ನಿವೇಶನ-37 
ವಾಸ್‌ ನಂ.50, 12ನೇ ಗಜೇಂದ್ರ ಪಶಿಮ=30 
ಚ 
ಕ್ರಾಸ್‌, 19ನೇ ನಗರ, Was 
ಮುಖ್ಯರಸ್ತೆ, ಬೆಂಗಳೂರು, | ತರ 
ಬಿ.ಎಂ.ಪಿ. ನೆಲ, 1 ಮತ್ತು | 
ವಾರ್ಡ್‌ ನಂ.41 2ನೇ ಅಂತಸ್ಥಿನ | ದಕ್ಷಿಣ-45 
ಆರ್‌ಸಿಸಿ ಅಡಿ ಒಟ್ಟು 
ಮನೆ. 1350 
ಚದರ 
ಅಡಿ. 
9. ಕೆ.ಎನ್‌. ಶ್ರೀನಿ | ಹಳೆಯ ಸರ್ವೆ ಅವಲಹಳ್ಳಿ ಪೂರ್ವ- ನಿವೇಶನ-50| ನಿವೇಶನ-51 | ರಸ್ತೆ ನಿವೇಶನ-36 
ವಾಸ್‌ ನಂ.43/2, ಗಜೇಂದ್ರ ಪಶಿಮ-15 ರ ಭಾಗ 
ಚ 
ನಿವೇಶನ ನಂ.51 ನಗರ, ಟ್ರ 
(ಹಳೆಯದು) ಬೆಂಗಳೂರು. ಉತರ 
ಮಹಾನಗರ ಈ ಡ್‌ 
ಪಾಲಿಕೆ ಶ್ಬಿಣ-45 
ನಂ.51/1, 12ನೇ ಅಡಿ ಒಟ್ಟು 
ಕ್ರಾಸ್‌, 19ನೇ 675 ಚದರ 
ಮುಖ್ಯರಸ್ತೆ, ಅಡಿ 
ಗಜೇಂದ್ರನಗರ. ಆರ್‌.ಸಿ.ಸಿ. 
ಮನೆ. 






































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ 


೧೬.೨೩ 








3 


4 


5 


6 


7 


8 


10 





ಹಳೆಯ ಸರ್ವೆ 
ನಂ.43/2, 
ಮುನ್ಸಿಪಲ್‌ 55, 
ಖಾತೆ ಸಂ.43/2 
ಬಿ.ಎಂ.ಪಿ. 
ವಾರ್ಡ್‌, 
ನಂ.41. 








11. 





ವಿನಿವಿಂಕ್‌ 
propertiesನ 
ಪ್ರತಿನಿಧಿಯಾದ 
ಜಿ.ಲೋಕೇಶ್‌ 





ಸ.ನಂ.61/2 
ಮತ್ತು 61, 
ಹಳೆಯ 
ಮುನ್ಸಿಪಲ್‌ 
ಖಾತೆಯ 1724 
ರಿಂದ 1781 
ಒಟ್ಟು 
64245.25 
ಚದರ ಅಡಿಗಳು 





ಕೃಷಿ ಭೂಮಿ 
ತೆನೆಯೂರು 
ಹಳ್ಳಿ, 
ಸುಲಿಬೆಲೆ 
ಹೋಬಳಿ, 
ಹೊಸಕೋಟೆ 
ತಾಲ್ಲೂಕು, 
ಬೆಂಗಳೂರು 
ಗ್ರಾಮಾಂತರ 


ಜಿಲ್ಲೆ. 


ಅವಲಹಳ್ಳಿ 
ಗಜೇಂದ್ರ ನಗರ, 
ಬೆಂಗಳೂರು-26 


ಪೂರ್ವ- 
ಪಶಿಮ-30 
ಚ 
ಅಡಿ, 
ಉತ್ತರ 
ದಕ್ಷಿಣ-40 
ಅಡಿ 
ಆರ್‌.ಸಿ.ಸಿ. 
ಮನೆ,1 
ಮತ್ತು 2ನೇ 
ಅಂತಸ್ತು 
ಕಟ್ಟಡ 
ಒಟ್ಟು 24 
ಚದರಗಳು. 


ನಿವೇಶನ-56 

ಮತ್ತು ಮನೆ 

ನಿರ್ಮಾಣದ 
ಭಾಗ 


ನಿವೇಶನ-54 | ಖಾಸ 


D| ೬2೦ 
etl 
18 

[el 

2೬ 








ಯಲಹಂಕ, 
ಬೆಂಗಳೂರು 
ಉತ್ತರ 
ತಾಲ್ಲೂಕು, 
ಬೆಂಗಳೂರು. 


ಖಾತೆ ಸಂಖ್ಯೆ 
1138,1139, 
1140,1141, 
1142,1143, 
1144,1145, 
1146,1147, 
1148,1149, 
1150,1151, 
1152,1153, 
1154,1155, 
1156,1157, 
1158,1159, 
1160,1161, 
1162,1163, 
1164,1165, 
1166,1167, 
1168,1169, 
1170,1171, 
1172,1173, 
1174,1175, 
1176,1177, 
1178,1179, 
1180,1191, 
1192,1193, 
1194,1195, 
1196. 








ರಸ್ತೆ ಮತ್ತು 
ನಿವೇಶನ 1 
ರಿಂದ 9 
ಮಾರಾಟ 
ಗಾರರಿಗೆ 
ಸೇರಿರುವುದು. 





ರಾಜ 
ಕಾಲುವೆ 


ರಸ್ತೆ ಮತ್ತು ಮೊಟಪ್ಪ 
ಮಾರಾಟಗಾರ | ನವರು 
ರಿಗೆ ಉಳಿದ 














ಪಿ.ಆರ್‌ .941 


ಕೆ.ಹೆಚ್‌. ಗೋಪಾಲಕೃಷ್ಣೇಗೌಡ 
ಸಹಕಾರಿಗಳ ನಿಬಂಧಕರು, 
ಕರ್ನಾಟಕ ರಾಜ್ಯ, ಬೆಂಗಳೂರು. 


ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಕೇಂದ್ರ ಕಛೇರಿ, ಇವರ ನಡವಳಿಗಳು 
ವಿಷಯ: ಸ್ಥಗಿತಗೊಂಡಿರುವ ಮಂಡ್ಯ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಸಹಕಾರ ಸಂಘ ನಿ., ಮಂಡ್ಯ, ಈ ಸಂಘವನ್ನು ಸಮಾಪನೆಗೊಳಿಸುವ 


ಕುರಿತು. 


ಉಲ್ಲೇಖ: 1) ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು, ಇವರ ಪತ್ರ ನಂ.ಆರ್‌.ಎಂ/ ಎಸ್‌10/ ಡಿಎಲ್‌ಎಸ್‌/ ಪಿಆರ್‌/ 107/ 
05-06, ದಿನಾಂಕ: 21.01.2006. 


ಪ್ರಸ್ತಾವನೆ: 


ದಿನಾಂಕ: 29.11.2005. 


2) ಶೇಷಾಧಿಕಾರಿಗಳು, ಮಂಡ್ಯ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಮಹಿಳಾ ಸಹಕಾರ ಸಂಘ ನಿ., ಇವರ ಸಭಾ ನಡವಳಿಗಳು 


ಮಂಡ್ಯ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ ಮಹಿಳಾ ಸಹಕಾರ ಸಂಘ ನಿ., ಮಂಡ್ಯ ಈ ಸಂಘವು ನೋಂದಣಿ ಸಂಖ್ಯೆ: 24349 ದಿನಾಂಕ: 
30.02.2001 ರಂತೆ ನೋಂದಣಿಯಾಗಿದ್ದು, ಈ ಸಂಘದ ಕಾರ್ಯವ್ಯಾಪ್ತಿಯು ಜಿಲ್ಲಾ ಮಟ್ಟವನ್ನು ಹೊಂದಿರುತ್ತದೆ. ಬೈಲಾ ಪ್ರಕಾರ ಕಾರ್ಯ 
ನಿರ್ವಹಿಸದೇ ಸ್ಥಗಿತಗೊಂಡಿರುತ್ತದೆ. 


೧೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸಂಘವು ಕಳೆದ ಒಂದೂವರೆ ವರ್ಷಗಳಿಂದಲೂ ಯಾವ ಚಟುವಟಿಕೆಯನ್ನು ಮಾಡದೇ ಸ್ಥಗಿತಗೊಂಡಿದ್ದು, ಸಂಘದ ಸದಸ್ಯರಿಗೆ ಸಂಘವನ್ನು 
ಪುನಶ್ಚೇತನಗೊಳಿಸಲು ಆಸಕ್ತಿ ಇಲ್ಲದೇ ಇರುವುದರಿಂದ ಹಾಗೂ ಸಂಘದ ಆಡಳಿತ ಮಂಡಳಿಗೆ 2005-06 ರಿಂದ 2009-10 ನೇ ಸಾಲಿಗೆ 5 ಸಹಕಾರಿ 
ವರ್ಷಗಳ ಅವಧಿಗೆ ಚುನಾವಣೆಯನ್ನು ನಿಗದಿತ ಅವಧಿಯೊಳಗೆ ನಡೆಸಿರುವುದಿಲ್ಲ. ಸಂಘದ ಆಡಳಿತ ಮಂಡಳಿಯನ್ನು ರದ್ದುಪಡಿಸಲಾಗಿದೆ. ಸಂಘದ 
ಸದಸ್ಯರು 50 ಜನರಿದ್ದು, ಈ ಪೈಕಿ 32 ಜನ ಸದಸ್ಯರು ಸಂಘವನ್ನು ಸಮಾಪನೆಗೊಳಿಸಲು ಮನವಿ ಮಾಡಿರುತ್ತಾರೆ, ಎಂದು ತಿಳಿಸುತ್ತಾ ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು ಮೈಸೂರು, ಇವರು ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72()ರ ರೀತ್ಯ 
ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 720)ರಂತೆ 
ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಮನಗಂಡು ಈ ಕೆಳಗಿನ ಆದೇಶ ಹೊರಡಿಸಿದೆ. 

ಆದೇಶ 


ಸಂಖ್ಯೆ:ಆರ್‌ಸಿಎಸ್‌/ ಎಲ್‌ಕ್ಕೂಡಿ/ 131:2005-06, ದಿನಾಂಕ:29ನೇ ಮೇ, 2006 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72()(ಬಿ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಪ್ರಯೋಗಿಸಿ ಬಿ. ನಾಗರಾಜ 
ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಕೇಂದ್ರ ಕಛೇರಿ, ಬೆಂಗಳೂರು, ಆದ ನಾನು ಮಂಡ್ಯ ಜಿಲ್ಲಾ ಮಾಹಿತಿ ತಂತ್ರಜ್ಞಾನ 
ಮಹಿಳಾ ಸಹಕಾರ ಸಂಘ, ನಿ., ಮಂಡ್ಯ, ಇದನ್ನು ಸಮಾಪನೆಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ, ಹಾಗೂ ಸಹಕಾರ ಸಂಘಗಳ ಕಾಯ್ದೆ ಕಲಂ 73ರ 
ಪ್ರಕಾರ ಶ್ರೀ ಬಿ.ಎಂ. ಕೆಂಪೇಗೌಡ ಹಿರಿಯ ನಿರೀಕ್ಷಕರು ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ಮಂಡ್ಯ ಇವರನ್ನು ಸಮಾಪನಾಧಿಕಾರಿಯಾಗಿ 
ನೇಮಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:29.05.2006 ರಂದು ನೀಡಲಾಗಿದೆ. 

ಬಿ. ನಾಗರಾಜ 
ಪಿ.ಆರ್‌.942 ಸಹಕಾರ ಸಂಘಗಳ ಅಪರ ನಿಬಂಧಕರು, 
(ಕೈಗಾರಿಕೆ ಮತ್ತು ಇತರೆ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರ ನಡವಳಿಗಳು 
ವಿಷಯ: ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯಕನಹಳ್ಳಿ, ತುಮಕೂರು ತಾಲ್ಲೂಕು ಇವರ ಸ್ಥಿರ ಆಸ್ತಿಗಳನ್ನು ತುಮಕೂರು 
ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು ಇವರ ಹೆಸರಿಗೆ 
ವರ್ಗಾವಣೆಗೊಂಡಿರುವ ಆಸ್ತಿಯನ್ನು ಪುನರ್‌ ವರ್ಗಾಯಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ:ಎ.ಆರ್‌.ಟಿ/ ಎ.ಬಿ.ಎಸ್‌.ಸಿ.ಆರ್‌/879/ 2001-02, ದಿನಾಂಕ:13.02.2002. 
2) ವ್ಯವಸ್ಥಾಪಕರು ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು 
ಇವರ ಪತ್ರ ದಿನಾಂಕ: 26.04.2006. 
ಪ್ರಸ್ತಾವನೆ: 
ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯಕನಹಳ್ಳಿ, ತುಮಕೂರು ತಾಲ್ಲೂಕು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್‌ ನಿ, ತುಮಕೂರು ಈ ಬ್ಯಾಂಕಿನಲ್ಲಿ ಕೊಳವೆ ಬಾವಿ ಮತ್ತು ಮುಳುಗಳೆ ಯಂತ್ರ ತೆಂಗು ಯೋಜನೆಯಲ್ಲಿ ಸಾಲ ಪಡೆದು 
ಸುಸ್ತಿದಾರರಾಗಿರುವುದರಿಂದ ಇವರಿಂದ ಬರಬೇಕಾದ ಅಸಲು, ಬಡ್ಡಿ, ಇತರೆ ಖರ್ಚು ಒಟ್ಟು ರೂ.1,02,400-00 ಗಳ ವಸೂಲಾತಿಗಾಗಿ ಡಿಕ್ರಿ ಆದೇಶ 
ಪಡೆದು ಅಮಲ್ಜಾರಿ ಸಂಖ್ಯೆ: 393-394 99-2000, 79/ 2000-01 ರೀತ್ಯಾ ಅಮಲ್ಲಾರಿ ಪಡೆಯಲಾಗಿದ್ದರ ಮೇರೆಗೆ ದಿನಾಂಕ: 28.02.2001ರಂದು 
ಬಹಿರಂಗವಾಗಿ ಇವರು ಆಧಾರ ಮಾಡಿಕೊಟ್ಟಿರುವ ಸ್ಥಿರಾಸ್ತಿಗಳನ್ನು ಹರಾಜು ನಡೆಸಿ, ಹರಾಜಿನಲ್ಲಿ ಯಾರು ಬಿಡ್ಡುದಾರರು ಬಾರದೇ ಇದ್ದುದರಿಂದ 
ಮಾರಾಟಾಧಿಕಾರಿಗಳ ನಡವಳಿಕೆ ಮೇರೆಗೆ ಉಲ್ಲೇಖ (1)ರ ಆದೇಶದಲ್ಲಿ ಇವರ ಸ್ಲಿರಾಸ್ತಿಗಳನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ 
ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿತ್ತು. ತರುವಾಯ ದಿನಾಂಕ: 30.09.2005ರಂದು ರಸೀತಿ 
ಸಂಖ್ಯೆ: 4795ರ ರೀತ್ಯಾ ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯಕನಹಳ್ಳಿ, ತುಮಕೂರು ತಾಲ್ಲೂಕು ಇವರು ಪೂರ ಹಣವನ್ನು ಸಾಲ ನೀಡಿದ 
ಬ್ಯಾಂಕಿಗೆ (ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ., ತುಮಕೂರು) ಪಾವತಿಸಿರುತ್ತಾರೆ. ಹಾಗೂ ಬ್ಯಾಂಕಿನ 
ವ್ಯವಸ್ಥಾಪಕರು ದಿನಾಂಕ: 26.04.2006ರಂದು ಸಾಲ ತೀರುವಳಿ ದೃಢೀಕರಣ ಪತ್ರವನ್ನು ನೀಡಿರುತ್ತಾರೆ. 
ಸದರಿಯವರ ಸ್ಥಿರಾಸ್ತಿಯು ಚನ್ನೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಮಷಣಾಪುರ ತುಮಕೂರು ತಾಲ್ಲೂಕು ಈ ಸಂಘಕ್ಕೆ 
ಆಧಾರವಾಗಿದ್ದು, ಸಾಲಗಾರರು ಸದರಿ ಸಂಘದಿಂದ ಸಾಲ ತೀರುವಳಿ ಪತ್ರವನ್ನು ಪಡೆದು ಸಲ್ಲಿಸಿರುತ್ತಾರೆ. ಮತ್ತು ಸದರಿ ಸ್ಥಿರಾಸ್ತಿಗಳ ಬಾಬ್ತು 
ಕಂದಾಯವನ್ನು ಸಾಲಗಾರರು ಸರ್ಕಾರಕ್ಕೆ ಪಾವತಿ ಮಾಡಿರುತ್ತಾರೆ. ಇದರಿಂದಾಗಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್‌ ನಿ., ತುಮಕೂರು ಇವರ ಸಾಲ ಪೂರ ತೀರುವಳಿಯಾಗಿದ್ದು ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯಕನಹಳ್ಳಿ ತುಮಕೂರು ತಾಲ್ಲೂಕು 
ಸರ್ವೆ ನಂ.41 ವಿಸ್ತೀರ್ಣ 5.33 ಖುಷ್ಕಿ ಜಮೀನು ಈ ಸ್ಥಿರಾಸ್ತಿಯನ್ನು ಬ್ಯಾಂಕಿನ ಹೆಸರಿನಿಂದ ಪುನಃ ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, 
ಅಫ್ಪಿನಾಯ್ಕನಹಳ್ಳಿ ಇವರ ಹೆಸರಿಗೆ ವರ್ಗಾಯಿಸುವಂತೆ ಉಲ್ಲೇಖ (2ರಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು ದಿನಾಂಕ: 26.04.2006ರಂದು ಬ್ಯಾಂಕಿನ 
ತೀರ್ಮಾನದೊಂದಿಗೆ ಮನವಿ ಸಲ್ಲಿಸಿರುತ್ತಾರೆ. ಪ್ರಯುಕ್ತ ಸದರಿಯವರ ಮನವಿಯನ್ನು ಒಪ್ಪಿ ಉಲ್ಲೇಖ (1ರಲ್ಲಿ ದಿನಾಂ: 13.02.2002 ರಂದು 
ಹೊರಪಡಿಸಿದ ಆದೇಶವನ್ನು ರದ್ದುಪಡಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕ್ರಮ ಸಂಖ್ಯೆ: ಎ.ಆರ್‌.ಟಿ/ ಎ.ಬಿ.ಎನ್‌.ಸಿ.ಆರ್‌/ 88/ 01-02, ದಿನಾಂಕ: 30ನೇ ಮೇ, 2006 
ಶ್ರೀ ಬಿ. ಜಯಣ್ಣ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ ಅಧಿಕಾರಿಗಳು, ತುಮಕೂರು ಉಪವಿಭಾಗ, 
ತುಮಕೂರು ಆದ ನಾನು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯಿದೆ 1959ರ ನಿಯಮ 38(ಎ) 12 ರನ್ವಯ ಹಾಗೂ ಕರ್ನಾಟಕ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿ.ಎಂ.ಡಬ್ಲ್ಯೂ! 69/ ಸಿಸಿಎಂ/ 2001 ದಿನಾಂಕ: 21.11.2001ರ ರೀತ್ಯ ಪ್ರಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ, ಶ್ರೀ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೨೫ 





ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯ್ಕನಹಳ್ಳಿ ತುಮಕೂರು ತಾಲ್ಲೂಕು ಇವರ ಸ್ಥಿರಾಸ್ತಿಯನ್ನು ತಾಲ್ಲೂಕು ಪ್ರಾಥಮಿಕ ಕೃಷಿ ಸಹಕಾರ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ., ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಲು ನೀಡಿದ ಆದೇಶವನ್ನು ಹಿಂತೆಗೆದುಕೊಂಡು ಸದರಿ 
ಸ್ಲಿರಾಸ್ತಿಗಳನ್ನು ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾ: ಇವರ ಹೆಸರಿಗೆ ನಿಲ್ಲಿಸಿ ವರ್ಗಾವಣೆ ಪುನರ್‌ ಆದೇಶ 
ನೀಡಿರುತ್ತೇನೆ. ಈ ಆದೇಶಕ್ಕೆ ಸಹಕಾರ ಸಂಘಗಳ ಕಾಯಿದೆ ಅನ್ವಯ ನಮೂನೆ 8ರ ನಿಗದಿತ ನಮೂನೆಯಲ್ಲಿ ಸ್ಥಿರಸ್ವತ್ತುಗಳ ವರ್ಗಾವಣೆ ಪತ್ರವನ್ನು 
ಅಲಾಯಿದೆ ನೀಡಲಾಗಿರುವುದನ್ನು ಈ ಆದೇಶಕ್ಕೆ ಲಗತ್ತಿಸಿದೆ. 

ಈ ಕಛೇರಿಯ ಮೊಹರು ಹಾಗೂ ನನ್ನ ಸಹಿಯೊಂದಿಗೆ ದಿನಾಂಕ: 30.05.2006ರಂದು ಪುನರ್‌ ಆದೇಶ ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು. 
ನಮೂನೆ-8 
ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 88(ಎ) ರೀತ್ಯಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 101ರ ಅನ್ವಯ 
ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 

ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕು ಅಪ್ಪಿನಾಯ್ಕನಹಳ್ಳಿ ಗ್ರಾಮದ ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ ಇವರ ಸ್ಥಿರಾಸ್ತಿಯನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 71ರ ಅನ್ವಯ ಆದೇಶವನ್ನು ಜಾರಿಮಾಡಿದ್ದರಿಂದ ಸದರಿಯವರ ಸ್ಥಿರ ಸ್ವತ್ತುಗಳನ್ನು 
ದಿನಾಂಕ:13.02.2002ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ., 
ತುಮಕೂರು ಇವರಿಗೆ ವರ್ಗಾಯಿಸಿದ್ದು, ಸದರಿ ಸಾಲಗಾರರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಪೂರ ಹಣ ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಗಳನ್ನು 
ಮೂಲ ಹಕ್ಕುದಾರರಿಗೆ ಪುನರ್‌ ವರ್ಗಾಯಿಸುವಂತೆ ಬ್ಯಾಂಕಿನ ಕೋರಿಕೆ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಯನ್ನು ಹಕ್ಕುದಾರರ, ನಾಮ ಮತ್ತು ಬಾದ್ಯತೆ 
ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ ಅಪ್ಪಿನಾಯ್ಕನಹಳ್ಳಿ ತುಮಕೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ ಆದೇಶ ಸೇರಿಸಲ್ಪಟ್ಟ 
ಅಧಿಸೂಚನೆಯಲ್ಲಿ ವಿಧಿಸಲಾದ ಷರತ್ತುಗಳಿಗೆ ಮತ್ತು ನಿಯಮಾವಳಿಗೆ ಒಳಪಟ್ಟು ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು 
ತಾಲ್ಲೂಕು ಇವರಿಗೆ ಒಪ್ಪಿಸತಕ್ಕದ್ದೆಂದು ಅಧಿನಿಯಮ 101ರ ಪ್ರಕಾರ ಅನ್ವಯ ಈ ಮೇಲಿನ ಆದೇಶ ನೀಡಲಾಗಿದೆ. 

ಸ್ವತ್ತುಗಳ ವಿವರ 
































ಸರ್ವೆ ಗ್ರಾಮ ತಾಲ್ಲೂಕು ತರಹೆ ವಿಸ್ತೀರ್ಣ ಹಕ್ಕುದಾರರ ವಿವರ 
ನಂ. 
41 ಅಪ್ಪಿನಾಯ್ಕನಹಳ್ಳಿ | ತುಮಕೂರು ತಾಲ್ಲೂಕು ಖುಷ್ಕಿ 5.33 ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, 
ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು. 
ಷರತ್ತು ಮತ್ತು ನಿಯಮಗಳು 
1. ಶ್ರೀ ಗಂಗಪ್ಪ ಬಿನ್‌ ರಾಮಕೃಷ್ಣಯ್ಯ, ಅಪ್ಪಿನಾಯ್ಕನಹಳ್ಳಿ, ತುಮಕೂರು ತಾಲ್ಲೂಕು ವರ್ಗಾವಣೆ ಮಾಡುವ ಸ್ವತ್ತುಗಳನ್ನು ಇವರೇ 


ಉಪಯೋಗಿಸತಕ್ಕದ್ದು. 
2. ಪುನಃ ಮಾರಾಟ ಮಾಡುವ ಹಕ್ಕು ಇವರು ಹೊಂದಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌.943 ತುಮಕೂರು ಉಪವಿಭಾಗ, ತುಮಕೂರು. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ: ಎಫ್‌.ಸಿ-14/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶಂಕರ 6 ಶಂಕರ್‌, 30 ವರ್ಷ ಬಿನ್‌ ವಿರುದ್ಧ 1... ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂ.ಲಿ., 
ಮನೋಹರ್‌, ದುರ್ಯೋದನ ಕಾಲೋನಿ, ಬಾಲಕೃಷ್ಣ ಬಾಗಲೂರು ಮ್ಯಾನಷನ್‌, ದೊಡ್ಡಪೇಟೆ, ಕೋಲಾರ. 
ಟೈಲ್ಸ್‌ ಕಾರ್ಲಾನೆ, ಗಾಂಧೀನಗರ, ಕೋಲಾರ. 2. ಆರ್‌. ಚಂದ್ರಶೇಖರ್‌ ನಾಯ್ಡು, ಬಿನ್‌ ಗೋವಿಂದಸ್ವಾಮಿ 


ನಾಯ್ಡು, ಮುಸಳಿ ಮಡಗು ವಿಲೇಜ್‌, ಪಲಮನೇರ್‌ 
ಮಂಡಲ, ಚಿತ್ತೂರು ಜಿಲ್ಲೆ ಆಂಧ್ರಪ್ರದೇಶ. 
ಅಧಿಸೂಚನೆ 
ಅರ್ಜಿದಾರರಾದ ಶಂಕರ ಥ್ರ ಶಂಕರ್‌, ಅವರು ತಮ್ಮ ಪತ್ನಿ ಶ್ರೀಮತಿ ತಿಲಕ ರವರು 2ನೇ ಪ್ರತಿವಾದಿಯಾದ ಶ್ರೀ ಆರ್‌. 
ಚಂದ್ರಶೇಖರ್‌ನಾಯ್ಡು ರವರ ಟ್ರಾಕ್ಟರ್‌ ಟ್ರೆಲರ್‌ನಲ್ಲಿ ಚಾಲಕರಾಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:19.04.2005ರಂದು ಸಂಭವಿಸಿದ 
ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 
ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.944 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


೧೬೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-15/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಸಾವಿತ್ರಮ್ಮ ಕೋಂ ಲೇಟ್‌ ಹೆಚ್‌.ಎಂ. ವಿರುದ್ಧ 1. ನ್ಯಾಷನಲ್‌ ಇನ್‌ಷೂರೆನ್ಸ್‌ ಕಂ.ಲಿ., ಡೂಂ ಲೈಟ್‌ 
ರಾಜಪ್ಪ, 38 ವರ್ಷ. ಸರ್ಕಲ್‌ ಹತ್ತಿರ, ಕೋಲಾರ-563101. 
. ಅರುಣ ಕುಮಾರ್‌, ಬಿನ್‌ ರಾಜಪ್ಪ, 15ವರ್ಷ. 2. ಎಂ. ನಾರಾಯಣ ಸ್ವಾಮಿ ಬಿನ್‌ ಎಂ. ಮುನಿಯಪ್ಪ, 
3. ಚೇತನ್‌, ಬಿನ್‌ ರಾಜಪ್ಪ, 12 ವರ್ಷ, ಗಾಂಧಿನಗರ, 2ನೇ ಮುಖ್ಯರಸ್ತೆ, ಗಾಂಧಿನಗರ, ಕೋಲಾರನಗರ, 
ಕೋಲಾರನಗರ, ಕೋಲಾರ-563101 ಕೋಲಾರ-563101. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಸಾವಿತ್ರಮ್ಮ ಅವರು ತಮ್ಮ ಪತಿ ರಾಜಪ್ಪ ರವರು 2ನೇ ಪ್ರತಿವಾದಿಯಾದ ಶ್ರೀ ಎಂ. ನಾರಾಯಣಸ್ವಾಮಿ 
ಲಾರಿಯಲ್ಲಿ ಕ್ಲೀನರ್‌ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:02.03.01.2006ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು 
ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.945 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-18/ 2006 


ಅರ್ಜಿದಾರರು: ಪ್ರತಿವಾದಿಗಳು 

ನಾರಾಯಣಮ್ಮ ಕೋಂ ಲೇಟ್‌ ರಾಮಪ್ಪ, 55 ವರ್ಷ. ವಿರುದ್ಧ 1. ದಿ ಓರಿಯಂಟಲ್‌ ಇನ್‌ಷೂರೆನ್ಸ್‌ ಕಂ.ಲಿ., 
. ಕು: ಸುಶೀಲ್‌, ತಂದೆ: ಲೇಟ್‌ ವರಲಕ್ಷ್ಮಿ 17 ವರ್ಷ. ಐ.ಎಂ.ಎಲ್‌. ಬಿಲ್ಲಿಂಗ್‌ ನಂ. 221, ಕಬ್ಬನಪೇಟೆ ರಸ್ತೆ, 
3. ಗಣೇಶ, ಬಿನ್‌ ಲೇಟ್‌ ವರಲಕ್ಷ ಮೃ 10 ವರ್ಷ, ಎನ್‌.ಅರ್‌. ಸ್ಕೈರ್‌, ಬೆಂಗಳೂರು. 

ಗಣೇಶಪಾಳ್ಯ, ಮುತ್ಕಾಲಪೇಟೆ, ಮುಳಬಾಗಲ್‌ 2. ಶ್ರೀಮತಿ  ನೂರ್‌ಜಾನ್‌, ಕೋಂ ಅಹದ್‌ಜಾನ್‌, 

ಟೌನ್‌, ಕೋಲಾರ ಜಿಲ್ಲೆ. ನಂ.2233, ಹೊಸಪಾಳ್ಯ, ಮುಳಬಾಗಲ್‌ ಟೌನ್‌, 

ಕೋಲಾರ ಜಿಲ್ಲೆ. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ನಾರಾಯಣಮ್ಮ ಅವರು ತಮ್ಮ ಮಗಳು ವರಲಕ್ಷ ಮ್ಮ ರವರು 2ನೇ ಪ್ರತಿವಾದಿಯಾದ ಶ್ರೀಮತಿ ನೂರ್‌ಜಾನ್‌, 


ರವರ ಗೂಡ್ಸ್‌ ಟೆಂಪೋದಲ್ಲಿ ಲೋಡರ್‌ ಅನ್‌ಲೋಡರ್‌ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:03.09.2004ರಂದು ಸಂಭವಿಸಿದ 
ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.946 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-17/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಹೆಚ್‌. ಪುಷ್ಪ, ಕೋಂ ಲೇಟ್‌ ಟಿ. ಮಂಜುನಾಥ್‌, 22 ವಿರುದ್ಧ 1. ಶ್ರೀ ನಾಗರಾಜ್‌, ಬಿನ್‌ ಲೇಟ್‌ ಸೋಣ್ಣಪ್ಪ, ಬೇಗ್ಲಿಹೊಸಹಳ್ಳಿ 
ವರ್ಷ. ವಿಲೇಜ್‌, ಕೋಲಾರ ತಾಲ್ಲೂಕು ಮತ್ತು ಜಿಲ್ಲೆ. 
.. ಮಾನಸ್‌, 9 ತಿಂಗಳು, ತಂದೆ: ಲೇಟ್‌ ಮಂಜುನಾಥ್‌, ಮೆ: ಯುನೈಟೆಡ್‌ ಇಂಡಿಯಾ ಇನ್‌ಷೂರೆನ್ಸ್‌ ಕಂ.ಲಿ., 
3. ಶ್ರೀಮತಿ ಕೆಂಪಮ್ಮ 60 ವರ್ಷ, ಕೋಂ ತಿಮ್ಮರಾಯಪ್ಪ, 2. ಶಾಖಾ ಕಛೇರಿ, ಕೋಡ್‌ ನಂ.071501, ಅಂಚೆ ಪೆಟ್ಟಿಗೆ 
4. ಶ್ರೀ ತಿಮ್ಮರಾಯಪ್ಪ, 67 ವರ್ಷ, ಬಿನ್‌ ಲೇಟ್‌ ಸಂಖ್ಯೆ: 24, 1ನೇ ಮಹಡಿ, ಕೋಲಾರ. 


ವೆಂಕಟರಮಣಪ್ಪ, ಬೇಗ್ಲಿಹೊಸಹಳ್ಳಿ ವಿಲೇಜ್‌, 
ಕೋಲಾರ ತಾಲ್ಲೂಕು ಮತ್ತು ಜಿಲ್ಲೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೨೭ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಹೆಚ್‌. ಪುಷ್ಪ, ಅವರು ತಮ್ಮ ಪತಿ ಟಿ. ಮಂಜುನಾಥ್‌ ರವರು 1ನೇ ಪ್ರತಿವಾದಿಯಾದ ಶ್ರೀ ನಾಗರಾಜ್‌ ರವರ 
ಟ್ರಾಕ್ಟರ್‌ ಟ್ರೆಲರ್‌ನಲ್ಲಿ ಕೂಲಿ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:14.02.2006ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ 
ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.947 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-18/ 2006 


ಅರ್ಜಿದಾರರು: ಪ್ರತಿವಾದಿಗಳು 

1. ಶ್ರೀಮತಿ ವೆಂಕಟಲಕ್ಷ ಮ್ಮಕೋಂ ಲೇಟ್‌ ಬೈರಾ ರೆಡ್ಡಿ ವಿರುದ್ಧ 1. ಶೇಕ್‌ ಸರ್ದಾರ್‌ ಈ ವಾಜೀದ್‌, ಬಿನ್‌ ಶೇಕ್‌ ಇಮಾಮ್‌ 
2. ಕು: ಭವಾನಿ, 8 ವರ್ಷ, ತಂದೆ: ಲೇಟ್‌ ಬೈರಾ ರೆಡ್ಡಿ. ಸಾಬ್‌, ಮರ್ಗಲ್‌ ವಿಲೇಜ್‌, ಸಿ.ಎ. ಹಳ್ಳಿ ಅಂಚೆ, 

ಕು: ಭಾರ್ಗವಿ, 6 ವರ್ಷ, ತಂದೆ: ಲೇಟ್‌ ಬೈರಾ ರೆಡ್ಡಿ, ಬಂಗಾರಪೇಟೆ, ತಾಲ್ಲೂಕು: ಕೋಲಾರ. 

ಹಳೆಪೇಟೆ, ಹನುಮನಪಾಳ್ಯ, ಶ್ರೀನಿವಾಸಪುರ ಟೌನ್‌, 2. ಮೆ: ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂ.ಲಿ., 

ಕೋಲಾರ ಜಿಲ್ಲೆ. ವಿಭಾಗೀಯ ವ್ಯವಸ್ಥಾಪಕರು, ಬಿ.ಎಂ. ರಸ್ತೆ, ರಾಬರ್ಟ್‌ಸನ್‌ 

ಪೇಟೆ, ಕೆ.ಜಿ.ಎಫ್‌. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅವರು ತಮ್ಮ ಪತಿ ಬೈರಾರೆಡ್ಡಿ ರವರು 1ನೇ ಪ್ರತಿವಾದಿಯಾದ ಶ್ರೀ ಶೇಕ್‌ ಸರ್ದಾರ್‌ ಪ 


ವಾಜೀದ್‌ ರವರ ಲಾರಿಯಲ್ಲಿ ಕೂಲಿ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:25.11.2005ರಂದು ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ 
ಗಾಯಗೊಂಡು ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.948 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-19/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ರಜಿಯಾ ಖಾನುಂ ಕೋಂ ರಿಯಾಜ್‌ ಖಾನ್‌, 30 ವಿರುದ್ಧ 1. ಶ್ರೀಮತಿ ಸುಶೀಲಾ ಜೈನ್‌ ಕೋಂ ಲಲಿತ ಕುಮಾರ್‌ ಜೈನ್‌, 
ವರ್ಷ. ಪಾಟೇಲ್‌ ಕಾರ್ಗೋ ಸರ್ವಿಸಸ್‌ ನಂ.63/1, ಜುಮ್ಮ 
2. ರೋಷನ್‌ ಸಾಬಾ, 10 ವರ್ಷ, ತಂದೆ: ರಿಯಾಜ್‌ ಮಸಜಿದ್‌ ರಸ್ತೆ, ಬೆಂಗಳೂರು. 
ಖಾನ್‌, 2. ದಿ ಓರಿಯಂಟಲ್‌ ಇನ್‌ಷೂರೆನ್ಸ್‌ ಕಂ.ಲಿ., ವಿಭಾಗೀಯ 
ಅಂಜುಮಾನ್‌ ಖಾನುಂ ತಂದೆ: ರಿಯಾಜ್‌ ಖಾನ್‌, ಕಛೇರಿ:2, ನಂ.3, ಕೆನ್ಯಾ ಬಿಲ್ಲಿಂಗ್ಸ್‌, 1ನೇ ಮಹಡಿ, 1ನೇ 
ಸಾಜೀದ್‌ ಖಾನ್‌ ಬಿನ್‌ ರಿಯಾಜ್‌ ಖಾನ್‌, 7 ವರ್ಷ. ಕ್ರಾಸ್‌, ಗಾಂಧಿನಗರ, ಬೆಂಗಳೂರು. 


ವಾಜೀದ್‌ಖಾನ್‌ ಬಿನ್‌ ರಿಯಾಜ್‌ ಖಾನ್‌, 5 ವರ್ಷ. 
ಬಾಕ್ಷುನ್ನೀಸಾ ಕೋಂ ಬಾಷಾ ಖಾನ್‌, 55 ವರ್ಷ, 
ಮುರ್ತುಜಾ ಕಾಂಪೌಂಡ್‌, 10ನೇ ಕ್ರಾಸ್‌, 
ಷಹಿಂಷಾನಗರ, ಕೋಲಾರ. 


ಲ Uu & YW 
ಇ. 1 ೧0 1) 


೧೬೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ರಜಿಯಾ ಖಾನುಂ, ಅವರು ತಮ್ಮಪತಿ ರಿಯಾಜ್‌ ಖಾನ್‌ ರವರು 1ನೇ ಪ್ರತಿವಾದಿಯಾದ ಶ್ರೀಮತಿ ಸುಶೀಲಾ 
ಜೈನ್‌ ರವರ ವಾಹನದಲ್ಲಿ ಚಾಲಕನಾಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:05.11.2004ರಂದು ಸಂಭವಿಸಿದ ಅಪಘಾತದಿಂದ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.949 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-20/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಮೌಸೀನಾ, 32ವರ್ಷ ಕೋಂ ಲೇಟ್‌ ವಿರುದ್ಧ 1. ಶ್ರೀ ವೆಂಕಟೇಶ್‌ ಎಂ. 
ಅಮೀರ್‌ಪಾಶ, ಮೆ: ಮಂಜುನಾಥ್‌ ಇಂಡಸ್ಟ್ರೀಸ್‌, ಟಿಪ್ಪುನಗರ, ಚೌಡಾರೆಡ್ಡಿ 
2. ಥಾಸ್‌ಮಿಯಾ ಪರ್ವೀಜ್‌, ತಂದೆ: ಲೇಟ್‌ ಅಮೀರ್‌ ಪಾಳ್ಯ, ಚಿಂತಾಮಣಿ ಟೌನ್‌, ಕೋಲಾರ. 
ಪಾಶ, 2. ಮೆ: ರಾಯಲ್‌ ಸುಂದರಂ ಅಲಿಯನ್ಸ್‌ ಇನ್‌ಶೂರೆನ್ಸ್‌ 
3. ಇರ್ಫಾನ್‌ ಪಾಶ, 10 ವರ್ಷ ಬಿನ್‌ ಲೇಟ್‌ ಅಮೀರ್‌ ಕಂ.ಲಿ., ಸುಂದರಂ ಟವರ್ಸ್‌, ನಂ.45 ಮತ್ತು 46, ವೈಟ್ಸ್‌ 
ಪಾಶ. ರಸ್ತೆ, ಚೆನ್ನೈ-600002. 


ತಬಾಸುಂ ಪರ್ವಿಜ್‌, 6 ವರ್ಷ, ತಂದೆ: ಲೇಟ್‌ 
ಅಮೀರ್‌ ಪಾಶ, ಟಿಪ್ಪುನಗರ, ಚಿಂತಾಮಣಿ ಟೌನ್‌, 
ಚಿಂತಾಮಣಿ. 


ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಮೌಸೀನಾ ಕೋಂ ಲೇಟ್‌ ಅಮೀರ್‌ ಪಾಶ, ಅವರು ತಮ್ಮ ಪತಿ ಅಮೀರ್‌ ಪಾಶ ಅವರು 1ನೇ 
ಪ್ರತಿವಾದಿಯಾದ ಶ್ರೀ ವೆಂಟಕೇಶ್‌ ಎಂ. ರವರ ಲಾರಿಯಲ್ಲಿ ಕ್ಲೀನರ್‌ ಆಗಿದ್ದು, ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:18.04.2006ರಂದು ಸಂಭವಿಸಿದ 
ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 

ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.950 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-21/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಸಾಲೆಮ್ಮ 22 ವರ್ಷ ಕೋಂ ಲೇಟ್‌ ವಿರುದ್ದ 1. ಶ್ರೀ ಜಿ.ಬಿ. ಶ್ರೀನಿವಾಸರೆಡ್ಡಿ ಬಿನ್‌ ಬೈಯಣ್ಣ ಗುಡುಮಾರ್ದಹಳ್ಳಿ 
ಡಿ ಲ ಣ ನ್‌) 
ವೆಂಕಟರಾಮಣ್ಣ. ವಿಲೇಜ್‌ ಮತ್ತು ಅಂಚೆ, ಚಿಂತಾಮಣಿ ತಾ: ಕೋಲಾರ 
2. ಕು: ಶಿಲ್ಪ, 3 ವರ್ಷ, ತಂದೆ: ಲೇಟ್‌ ವೆಂಕಟರಾಮಣ್ಣ. ಜಿಲ್ಲೆ. 
3. ಶ್ರೀಮತಿ ಅಕ್ಕಲಮ್ಮ 60 ವರ್ಷ, ಕೋಂ ಲೇಟ್‌ 2. ಮೆ: ನ್ಯಾಷನಲ್‌ ಇನ್‌ಶೂರೆನ್ಸ್‌ ಕಂಪನಿ ಲಿಮಿಟೆಡ್‌, ಶಾಖಾ 
ಪೆದ್ದನಾರಾಯಣಪ್ಪ, ಚೆಲ್ಲರಪಲ್ಲಿ ವಿಲೇಜ್‌, ಕಛೇರಿ, ಬಿಂದು ಕಾಂಪ್ಲೆಕ್ಸ್‌ ಡೂಂ ಲೈಟ್‌ ಸರ್ಕಲ್‌ ಹತ್ತಿರ, 


ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. ಕೋಲಾರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೨೯ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಸಾಲೆಮ್ಮ ಕೋಂ ಲೇಟ್‌ ವೆಂಕಟರಾಮಣ್ಣ, ಅವರು ತಮ್ಮ ಪತಿ ಲೇಟ್‌ ವೆಂಕರಾಮಣ್ಣ ಅವರು 1ನೇ 
ಪ್ರತಿವಾದಿಯಾದ ಶ್ರೀ ಜಿ.ಬಿ. ಶ್ರೀನಿವಾಸರೆಡ್ಡಿ, ರವರ ಟ್ರಾಕ್ಟರ್‌ ಟ್ರೆಲರ್‌ನಲ್ಲಿ ಕೂಲಿ ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾಂಕ:09.01.2005ರಂದು 
ಸಂಭವಿಸಿದ ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 
ಎಸ್‌.ಎಸ್‌. ಷರೀಪ್‌ 
ಪಿ.ಆರ್‌.951 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಕೋಲಾರ 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ:ಎಫ್‌.ಸಿ-22/ 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀ ಆರ್‌. ತಿಪ್ಪಣ್ಣ, 40 ವರ್ಷ, ಬಿನ್‌ ಲೇಟ್‌ ವಿರುದ್ಧ 1. ಶ್ರೀಮತಿ ವೆಂಕಟಮ್ಮ ಕೋಂ ವೆಂಕಟರೆಡ್ಡಿ, ರೋಣ್ಣುರು 
ರಾಮಪ್ಪ ಈ ರಾಮಣ್ಣ. ವಿಲೇಜ್‌ ಮತ್ತು ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು. 
2. ಶ್ರೀಮತಿ ನೆಲ್ಲಮ್ಮ 38 ವರ್ಷ ಕೋಂ ಆರ್‌. ತಿಪ್ಪಣ್ಣ ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
ರಾಮಕೃಷ್ಣ ರಸ್ತೆ, ಶ್ರೀನಿವಾಸಪುರ ಟೌನ್‌, . ವಿಭಾಗೀಯ ಕಛೇರಿ, ನಂ.25, ಶಂಕರನಾರಾಯಣ 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ. ಬಿಲ್ಲಿಂಗ್‌, 1ನೇ ಮಹಡಿ, ಎಂ.ಜಿ. ರಸ್ತೆ, ಬೆಂಗಳೂರು-01. 


ಅಧಿಸೂಚನೆ 
ಅರ್ಜಿದಾರರಾದ ಶ್ರೀ ಆರ್‌. ತಿಪ್ಪಣ್ಣ ಬಿನ್‌ ಲೇಟ್‌ ರಾಮಪ್ಪ ಈ ರಾಮಣ್ಣ, ಅವರು ತಮ್ಮ ಮಗ ಟಿ. ಮಂಜುನಾಥ್‌ ರವರು 1ನೇ 
ಪ್ರತಿವಾದಿಯಾದ ಶ್ರೀಮತಿ ವೆಂಕಟಮ್ಮ ರವರ ಟೆಂಪೋದಲ್ಲಿ ಕ್ಷೀನರ್‌ ಕೆಲಸ ನಿರತರಾಗಿದ್ದಾಗ ದಿನಾಂಕ:24.01.2006ರಂದು ಸಂಭವಿಸಿದ 
ಅಪಘಾತದಿಂದ ತೀವ್ರವಾಗಿ ಗಾಯಗೊಂಡು ಸದರಿ ಗಾಯಗಳ ದೆಸೆಯಿಂದ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತರ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ! ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:24.05.2006ರಂದು ನೀಡಲಾಗಿದೆ. 
ಎಸ್‌.ಎಸ್‌. ಷರೀಪ್‌ 


ಪಿ.ಆರ್‌.952 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ. 


ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ:ನಅಇ 195 ಜಿಮಂಪ್ರಾ 2006, ಬೆಂಗಳೂರು, ದಿನಾಂಕ:3ನೇ ಜೂನ್‌, 2006 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಣ 133 ಜಿಂರೂಪ್ರಾ 2005 ದಿನಾಂಕ:21.07.2005ರಲ್ಲಿ ಗೋಕಾಕ್‌ ಉಪವಿಭಾಗಾಧಿಕಾರಿಗಳನ್ನು 
ಗೋಕಾಕ್‌ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿದ ಅಧಿಸೂಚನೆಯನ್ನು ಹಿಂದಕ್ಕೆ ಪಡೆಯುತ್ತಾ, ಬೈಲಹೊಂಗಲ 
ಉಪವಿಭಾಗಾಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಗೋಕಾಕ್‌ ನಗರ ಯೋಜನಾ ಪ್ರಾಧಿಕಾರದ 
ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ವೈ. ಸಾಗರ 
ಪಿ.ಆರ್‌.953 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


೧೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





GOVERNMENT OF KARNATAKA, 
DIRECTORATE OF ECONOMICS AND STATISTICS, BANGALORE-1. 
Consumer Price Index Numbers For Industrial Workers 




































































No. DES 23 PWX 2005 Month: February, 2006 
State: Karnataka Base: 1987-88=100 Date : 04-05-2006 
Group/Sub-Group Bellary | Bhadra- | Davan | Dan Gul Hari | (185580 | Man Man Rai Tum 
vathi gere deli barga har dya | galore chur kur 
1 2 3 4 5 6 7 8 9 10 11 12 
|. | FOOD: 
(a) Cereals &| 359 399 384 358 345 348 355 361 262 317 360 
Products 
(0) Pulses &| 273 340 351 399 293 325 350 361 352 302 326 
Products 
(c) Oil & Fats 245 238 254 247 264 243 255 260 226 237 258 
(d) Meat, Fish & | 368 366 382 365 404 343 334 376 533 446 348 
Eggs 
(e) Milk &| 334 262 324 323 306 267 250 342 289 307 281 
Products 
(f) Condiments & | 226 319 359 | 352 280 274 | 292 | 258 261 227 306 
Spices 
(0) Vegetables & | 245 273 413 373 255 304 289 348 270 222 419 
Fruits 
(h) Other Food 299 398 365 370 309 325 335 327 284 314 349 
FOOD GROUP 347 363 353 314 311 320 344 317 306 337 
INDEX 312 
Il. | Pan, Supari, 311 350 354 338 384 474 361 475 296 378 374 
Tobacco & 
Intoxicants 
Ill. | Fuel & Light 320 325 314 457 293 326 354 333 272 481 289 
IV. | Housing 100 100 100 100 100 100 100 100 100 100 100 
V. | Clothing, Bedding | 255 253 227 374 277 266 340 382 242 432 214 
& Footwear 
VI. | MISCELLANEOUS: 602 520 372 291 288 268 381 324 361 394 216 
(a) Medical Care 
(b) Education, 351 340 516 221 391 483 345 293 434 350 326 
Recreation & 
Amusement 
(c) Transport & 414 415 332 526 595 409 365 561 458 388 440 
Communication 
(d) Personal Care | 262 272 257 267 337 259 309 290 269 266 273 
& effects 
(6) Others 342 360 282 429 302 273 253 286 237 426 243 
Miscellaneous | 379 349 334 327 357 325 325 306 336 359 285 
Group 
GENERAL INDEX | 294 310 311 334 291 288 301 317 288 319 273 
To convert to 7.39 9.19 8.27 ನ 8.26 8.56 9.25 7.92 9.31 
Base 1960 
Multiply by 
Linking Factor. 















































for Director. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೩೧ 





GOVERNMENT OF KARNATAKA, 
DIRECTORATE OF ECONOMICS AND STATISTICS, BANGALORE-1. 
Consumer Price Index Numbers For Industrial Workers 




































































No. DES 23 PWX 2005 Month: March, 2006 
State: Karnataka Base: 1987-88=100 Date : 01-06-2006 
Group/Sub-Group Bellary | Bhadra- | Davan | Dan Gul Hari | (185580 | Man Man Rai Tum 
vathi gere deli barga har dya | galore chur kur 
1 2 3 4 5 6 7 8 9 10 11 12 
|. | FOOD: 
(a) Cereals &| 376 402 384 359 344 352 355 362 263 317 360 
Products 
(0) Pulses &| 290 356 351 402 286 334 368 375 364 317 327 
Products 
(c) Oil & Fats 246 240 254 247 244 247 257 259 227 231 258 
(d) Meat, Fish & | 383 363 382 399 393 352 326 369 560 445 340 
Eggs 
(e) Milk &| 334 263 324 323 306 267 251 342 289 307 281 
Products 
(f) Condiments & | 223 316 359 | 357 273 272 298 241 258 266 309 
Spices 
(0) Vegetables & | 230 264 413 349 272 271 276 273 267 207 393 
Fruits 
(h) Other Food 299 398 365 370 313 316 335 329 284 312 351 
FOOD GROUP 319 348 363 354 312 311 320 338 321 308 335 
INDEX 
Il. | Pan, Supari, 315 371 354 340 382 467 361 476 297 378 382 
Tobacco & 
Intoxicants 
Ill. | Fuel & Light 340 325 314 457 293 326 354 333 275 481 289 
IV. | Housing 100 100 100 100 100 100 100 100 100 100 100 
V. | Clothing, Bedding | 255 253 227 375 277 266 340 382 242 432 214 
& Footwear 
VI. | MISCELLANEOUS: 615 520 372 291 288 268 381 324 361 394 216 
(a) Medical Care 
(b) Education, 351 340 516 221 391 483 345 293 434 350 326 
Recreation & 
Amusement 
(c) Transport & 414 415 332 526 595 409 365 561 458 388 440 
Communication 
(d) Personal Care | 262 271 257 268 290 250 308 290 269 266 273 
& effects 
(6) Others 344 365 282 429 302 273 254 287 237 426 243 
Miscellaneous | 382 351 334 327 346 324 325 306 336 359 285 
Group 
GENERAL INDEX | 300 311 311 335 288 287 301 314 291 320 273 
To convert to 7.39 9.19 8.27 ಹ 8.26 8.56 9.25 7.92 9.31 
Base 1960 
Multiply by 
Linking Factor. 















































for Director. 


೧೬೩೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





Government of India, 
Ministry of Labour (Labour Bureau) 
No. 112/1(KTK)/2006-MCPI 
‘Cleremount' Shimla-171 004 
CONSUMER PRICE INDEX NUMBERS FOR INDUSTRIAL WORKERS (BASE-2001=100) 





































































































State: Karnataka Month: March, 2006 
Code Group/Sub-group/ Centre Bangalore Belgaum | Hubli-Dharwar | Mercara Mysore 
1 2 3 4 5 6 
1000 IA:FOOD: 
1100 (a) Cereals & Products 118 109 115 102 115 
1200 (b) Pulses & Products 113 110 118 112 114 
1300 (c) Oils & Fats 129 126 123 137 117 
1400 | (d) Meat, Fish & Eggs 120 126 128 111 119 
1500 (e) Milk & Products 118 117 97 115 121 
1600 (ಗ) Condiments & Spices 105 95 109 106 110 
1700 (g) Vegetables & Fruits 99 124 119 110 108 
1800 (h) Other Food 123 120 118 126 120 
1000 1-6 FOOD GROUP 116 115 115 111 116 
2000 1-೧೩೧, Supari, Tobacco & Intoxicants 115 116 112 102 109 
3000 Il-Fuel & Light 148 139 125 104 147 
4000 Ill-Housing Index 120 111 119 103 116 
5000 IV-Clothing, Bedding & Footwear 94 111 111 114 108 
6000 V-Miscellaneous: 
6100 (a) Medical Care 129 127 109 122 123 
6200 (b) Education, Recreation & Amusement 124 118 121 128 107 
6300 (c) Transport & Communication 152 174 173 148 144 
6400 (d) Personal Care & effects 120 117 118 113 116 
6500 (e) Others 108 112 116 109 124 
6600 Miscellaneous Group 131 129 127 124 123 
GENERAL INDEX 121 119 119 111 119 
RAJESH THAKUR 
PR-957 Joint Director. 


IN THE COURT OF THE AUTHORIZED OFFICER AND DEPUTY CONSERVATOR OF 
FORESTS, BIDAR FOREST DIVISION, BIDAR 
Crime No: 52/ 2005, Dated: 26th May, 2005 of Hulsoor P.S. 
Complainant: The State of Karnataka 
represented by ೧.5.1. Hulsoor P.S. 
Basavkalyan taluka, Bidar District. 
Respondent: Unknown owner of the vehicle 
No:MH-14/AD-9923 Kawasaki Caliber. 

FACTS ON WHICH THE ORDER IS BASED- 

1. The complainant had seized a Kawasaki Caliber Motor cycle No:MH-14/ AD-9923 from Mr. 
Jhambar 5/೦ Kerba kushnoor R/o Mehker, Bhalki on 26.05.2005, 3.00 PM near Bolegaon cross while 
allegedly and illegally transporting! smuggling 40 Kg of Sandalwood in 240 pieces kept in two while plastic 
bags on the Kawasaki Caliber motor cycle No. MH-14/ AD-9923. 

2. An Offence Case was booked at Hulsoor P.S. vide Crime No. 52/ 2005 Dated: 26.05.2005 
under section 86 of Karnataka Forest Act 1963 and under section 379 of IPC. 

೧.೮.1. Hulsoor produced the seized Kawasaki Bajaj motor cycle No. MH-14/AD-9923 and 40 Kg of 


Sandal wood with copy of the FIR, Panchnama & seizure report before this authority on 01.06.2005 vide 
೧.೮.1. Hulsoor No.52 ಅಪ: ಹುಲ: 2005 ದಿನಾಂಕ: 30.05.2005 or taking further action in the matter. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೩೩ 





3. As per Section 71A of the Karnataka Forest Act 1963 (hereinafter referred to as the Act) 
confiscation proceedings were started with respect to Sandalwood (40 Kg) and the motor cycle on which it 
was being transported (MH-14/ AD-9923). 

4. |t was thus important to notify the seizure and to receive claims about the vehicle as provided 
under Section 71B of the Act. 

Notices were served to both the accused Mr. Jhamber 5/೦ Kerba Kushnoor R/o Mehker, Bhalki 
Tq and Mr. Bagwan S/o Annarao Yukurge ೧/೦ Mehker Bhalki twice and of them the later appeared before 
this authority on 03.03.2006. 

5. On 03.03.2006 the complainant ೧.5.1. Hulsoor Mr. Subhash Gazre was examined in presence 
of the second accused Mr. Bhagwan 5/೦ Annarao R/o Mehker and during the examination copy of the 
mahzar and the FIR were exhibited & marked as P-1 and P-2 in support of his statement seeking for 
confiscating the vehicle seized by him in the crime. 

During the examination Second accused Mr. Bhagwan 5/೦ Annarao was present, but he did not 
file any objection. 

6. Efforts were made to trace the R/C owner of the motor cycle Kawasaki Bajaj; MH-14/AD-9923, 
by sending RPAD notices to transport authorities in Pune, which were received on 22.03.2006 and on 
24.04.2006 but were not replied. 

Public notice was also published in Gulbarga Gazette on 21.04.2006 asking for filing objection 
within 30 days if any but till date none filed any objection or claimed the vehicle. 

7. It 15 therefore considered that no further purpose shall be served in trying to find out the R/C 
owner of the vehicle and therefore on 02.06.2006, as per the request of prosecution the case was closed 
and posted for order. 

8. Thus having followed all the procedural requirements as provided under section 71B of the Act 
and having exhausted all the means to reach the registered owner of the seized vehicle and having given 
sufficient opportunities to the second accused, as the first accused presented himself but did not object to 
the confiscation of the vehicle, it thus remained as an unclaimed property. 

9. In the absence of any objection or contest from any body (either the owner or the accused) in 
the case and from the perusal of the statement of PW-! and the exhibits P-1 (being the mahzer) and P-2 
(being the FIR), it is clearly established that the motor cycle Kawasaki caliber bearing registration No. MH- 
14/ AD-9923 was indeed involved in the illegal smuggling of 40 Kg of Sandalwood (which under section 
84 of the Act is presumed to be a property of Government of Karnataka. Hence the order- 

Order No. SY: DCF: BDR: Conf:Veh:71A:CR-02/ 2005-06 Dated: 8th June, 2006 

10. In the exercise of the authority vested in me vide Section 71 of the Karnataka Forest Act 
1963, and having followed the procedure prescribed in Section 71B of the said Act, | Prabhash Chandra 
Ray, I.F.S., Authorized Officer and Deputy Conservator of Forests, Bidar Forest Division, Bidar, do 
confiscate in favour of the Government of Karnataka- 

i) The seized Bajaj Kawasaki Motor Cycle bearing registration No.MH-14/ AD-9923. 

॥) The seized 40 Kg of Sandalwood. 

The order will become absolute on 10.07.2006, if not appealed against and evidence produced of 
doing so before this authority by 07.07.2006. 

PRABHASH CHANDRA RAY, L.F.S. 
PR-958 Authorized Officer and Deputy 
Conservator of Forests, 
Bidar Forest Division, Bidar. 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ! 6 ನಿಯವಿ/ 2005, ಬೆಂಗಳೂರು, ದಿನಾಂಕ: 6ನೇ ಮೇ, 2006 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಶಾಸನ, 1966ರ ಪ್ರಕರಣ 6ರ ಉಪಪ್ರಕರಣ ()ರ ಮೇರೆಗೆ 
ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ರಾಮಾಇ: 205: ನಿಯವಿ: 85 (1), ದಿನಾಂಕ: 01.09.1987 (ಇನ್ನು ಮುಂದೆ ಸದರಿ ಅಧಿಸೂಚನೆ ಎಂದು 
ಉಲ್ಲೇಖಿಸಲಾಗಿದೆ) ರಲ್ಲಿ ಕರ್ನಾಟದಲ್ಲಿನ ಕೃಷಿ ಮಾರಾಟ ನಿರ್ದೇಶಕರು, ಬೆಂಗಳೂರು ಇವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮಹಾಲಿಂಗಪುರ 
ಸಮಿತಿ ವ್ಯಾಪ್ತಿಯ ಲೋಕಾಪುರ ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು “ಉಪ ಮಾರುಕಟ್ಟೆ” ಎಂದು ಮತ್ತು ಸದರಿ ಅಧಿಸೂಚನೆಯು ಅನುಸೂಚಿ 
“ಸಿ” ಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು “ಉಪಮಾರುಕಟ್ಟೆ ಪ್ರಾಂಗಣ” ಎಂದು ಘೋಷಿಸಿದ್ದರು; 


೧೬೩೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





ಮತ್ತು ಆದಕಾರಣ, ಸದರಿ ಅಧಿಸೂಚನೆಯಲ್ಲಿ ಹೊರಡಿಸಲಾದ ಉಪಮಾರುಕಟ್ಟೆ ಪ್ರಾಂಗಣದ ಬದಲು ಮಹಾಲಿಂಗಪುರ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಲೋಕಾಪುರ ಗ್ರಾಮದ ಹದ್ದಿನೊಳಗೆ 
ಹೊಸದಾಗಿ ಭೂಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿರುವ 8 ಎಕರೆ 19 ಗುಂಟೆ ವಿಸ್ತೀರ್ಣದ ಈ ಕೆಳಕಂಡ ಸೀಮಾಬದ್ಧ ಸ್ಥಳವನ್ನು 
“ಉಪಮಾರುಕಟ್ಟೆ ಪ್ರಾಂಗಣ” ಎಂದು ಘೋಷಿಸಲಾಗಿದೆ. 

ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 3ನ್ನು ಓದಿ ಪ್ರಕರಣ 
6(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ.ಎಸ್‌. ನಾರಾಯಣಸ್ವಾಮಿ ಆದ ನಾನು, 
ಸದರಿ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಸ್ಥಳವನ್ನು ರದ್ದುಪಡಿಸಿ, ಮಹಾಲಿಂಗಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾರುಕಟ್ಟೆ ಕ್ಷೇತ್ರದಲ್ಲಿ 
ಸರ್ಕಾರದ ಅಧಿಸೂಚನೆ ಮೂಲಕ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಲೋಕಾಪುರ ಗ್ರಾಮದ ಹದ್ದಿನೊಳಗೆ 8 ಎಕರೆ 
19 ಗುಂಟೆ ವಿಸ್ತೀರ್ಣದ ಪ್ರದೇಶವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು ಉಪಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಿದ್ದೇನೆ. 

ಅನುಸೂಚಿ 

ಲೋಕಾಪುರ ಗ್ರಾಮದ ಹದ್ದಿನೊಳಗೆ 8 ಎಕರೆ 19 ಗುಂಟೆ ಪ್ರದೇಶದ ಈ ಕೆಳಗಿನ ಸೀಮಾಬದ್ದ ಸ್ಥಳ: 

ಪೂರ್ವಕ್ಕೆ: ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ದಾರಿ ಹಾಗೂ ಸರ್ವೆ ನಂ.124ರ ಉಳಿದ ಭಾಗ. 

ಪಶ್ಚಿಮಕ್ಕೆ: ಸರ್ವೆ ನಂ.7 ಮತ್ತು ಸರ್ವೆ ನಂ.124ರ ಉಳಿದ ಭಾಗ. 

ಉತ್ತರಕ್ಕೆ: ಲೋಕಾಪುರ- ಬಾಗಲಕೋಟೆ ಪಿ.ಡಬ್ಲ್ಯೂಡಿ ರಸ್ತೆ ಮತ್ತು ಸರ್ವೆ ನಂ.124ರ ಉಳಿದ ಭಾಗ. 

ದಕ್ಷಿಣಕ್ಕೆ: ಸರ್ವೆ ನಂ.9ರ ಖರಾಬ-ಪಾಲ್ಕಿ ಮಾನ್ಯ ಗ್ರಾಮದ ಹದ್ದಿ. 

ಜಿ.ಎಸ್‌. ನಾರಾಯಣಸ್ವಾಮಿ 
ಪಿ.ಆರ್‌.959 ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು. 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ ರವರ ಕಛೇರಿ, ರಾಜ್ಯ ಗುಪ್ತವಾರ್ತೆ, ನಂ.2, ನೃಪತುಂಗ ರಸ್ತೆ, ಬೆಂಗಳೂರು-1 
ಅಧಿಸೂಚನೆ 
ಸಂಖ್ಯೆ: ಎಸ್‌ಬಿಎ/ ಎಂ.ಟಿ.-1/ 421/ 2006-07, ಬೆಂಗಳೂರು, ದಿನಾಂಕ:13ನೇ ಜೂನ್‌, 2006 
ಟೆಂಡರ್‌ ಮತ್ತು ಬಹಿರಂಗ ಹರಾಜು 
ವಿಷಯ: ರಾಜ್ಯ ಗುಪ್ತವಾರ್ತೆ ಘಟಕದಲ್ಲಿ ನಿರುಪಯುಕ್ತ ಮೋಟಾರು ವಾಹನಗಳನ್ನು ಟೆಂಡರ್‌ ಮತ್ತು ಬಹಿರಂಗ ಹರಾಜು ಮೂಲಕ 
ಮಾರಾಟ ಮಾಡುವ ಬಗ್ಗೆ. 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ರಾಜ್ಯ ಗುಪ್ತವಾರ್ತೆ ಘಟಕ ಬೆಂಗಳೂರು ಕೇಂದ್ರಸ್ಥಾನದಲ್ಲಿರುವ 13 ವಾಹನಗಳನ್ನು 
ನಿರುಪಯುಕ್ಷಗೊಳಿಸಿದೆ. ಅವುಗಳನ್ನು ಟೆಂಡರ್‌ ಮತ್ತು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುತ್ತದೆ. ಅಡಿಷನಲ್‌ ಡೈರೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, ರಾಜ್ಯ ಗುಪ್ತವಾರ್ತೆ, ನೃಪತುಂಗ ರಸ್ತೆ, ಬೆಂಗಳೂರು ರವರ ಕಛೇರಿ ಆವರಣದಲ್ಲಿ ದಿನಾಂಕ: 02.08.2006ರಂದು ಬೆಳಿಗ್ಗೆ 
11.00 ಗಂಟೆಗೆ ಹರಾಜು ಮಾಡುವ ಬಗ್ಗೆ ಸಾರ್ವಜನಿಕರಿಗೆ ತಿಳಿಯಪಡಿಸಲು ಈ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. 



























































ಕ್ರಮ ವಾಹನ ನೋಂದಣಿ ಸಂಖ್ಯೆ ಮಾಡಲ್‌ ಖರೀದಿಸಿದ ವರ್ಷ 

ಸಂಖ್ಯೆ 
1. | ಸಿಎಜಿ-13 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
2. | ಸಿಎಜಿ-14 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
3. | ಸಿಎಜಿ-15 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
4. | ಸಿಎಜಿ-16 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
5. | ಸಿಎಜಿ-18 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
6. | ಸಿಎಜಿ-19 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
7. | ಸಿಎಜಿ-21 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1980 
8. | ಎಂಇಎ-9172 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1975 
9. | ಎಂಇಎ-9174 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1975 
10. | ಎಂಇಎ-9178 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1975 
11. | ಎಂಇಎನ್‌-4931 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1977 
12. | ಎಂಇಎನ್‌-626 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1976 
13. | ಎಂಇಎನ್‌-627 ಬುಲೆಟ್‌ ಮೋಟಾರ್‌ ಸೈಕಲ್‌. ಪೆಟ್ರೋಲ್‌ ವಾಹನ 1976 





ಮೇಲ್ಕಂಡ ನಿರುಪಯುಕ್ತ ಮೋಟಾರು ವಾಹನಗಳನ್ನು ಸಾರ್ವಜನಿಕರ ವೀಕ್ಷಣೆ/ ಪರಿಶೀಲನೆಗಾಗಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌, ರಾಜ್ಯ 
ಗುಪ್ತವಾರ್ತೆ, ನೃಪತುಂಗ ರಸ್ತೆ, ಬೆಂಗಳೂರು ರವರ ಕಛೇರಿಯ ಆವರಣದಲ್ಲಿ ನಿಲ್ಲಿಸಿದ್ದು ಸಾರ್ವಜನಿಕರು ಎಲ್ಲಾ ಕೆಲಸದ ದಿನಗಳಲ್ಲಿ ಕಛೇರಿ ವೇಳೆಯಲ್ಲಿ 
ಪರೀಕ್ಷಿಸಬಹುದು. ಟೆಂಡರ್‌ ಫಾರಂಗಳನ್ನು ನಿಬಂಧನೆ ಮತ್ತು ಷರತ್ತುಗಳ ವಿವರಗಳನ್ನು ಈ ಕಛೇರಿಯ (ಎಂ.ಟಿ.ಓ) ರವರಿಂದ/ ವಾಹನ ಶಾಖೆ 
ಅಧಿಕಾರಿ ಪಡೆಯಬಹುದು. 

ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 01.08.2006ರಂದು ಸಂಜೆ 5.00 ಗಂಟೆ ಒಳಗಾಗಿ ಈ ಕಛೇರಿಗೆ ತಲುಪುವಂತೆ 
ಸಲ್ಲಿಸಲು ಸೂಚಿಸಲಾಗಿದೆ. 

ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಪರವಾಗಿ, 
ರಾಜ್ಯ ಗುಪವಾರ್ತೆ. 


p) Fr) 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೩೫ 





10. 


11. 


12. 


13. 


14. 


15. 


16. 


ನಿಬಂಧನೆಗಳು ಮತ್ತು ಷರತ್ತುಗಳು 


ಮೋಟಾರು ವಾಹನಗಳ ಬಹಿರಂಗ ಹರಾಜನ್ನು ದಿನಾಂಕ: 02.08.2006ರಂದು ಬೆಳಿಗ್ಗೆ 12.00 ಗಂಟೆಗೆ ಐ.ಜಿ.ಪಿ., ಗುಪ್ತವಾರ್ತೆ, 
ನೃಪತುಂಗ ರಸ್ತೆ, ಬೆಂಗಳೂರು ರವರ ಕಛೇರಿಯ ಆವರಣದಲ್ಲಿ ನಡೆಸಲಾಗುವುದು. 


ಮೋಟಾರು ವಾಹನಗಳನ್ನು ಎಲ್ಲಿ ಹೇಗಿದೆಯೋ (As 15 ೩೧೦ wಗere 15 basis) ಅದೇ ಪರಿಸ್ಥಿತಿಯಲ್ಲಿ ಹರಾಜು ಮಾಡಲಾಗುವುದು. 
ಟೆಂಡರ್‌ ಫಾರಂಗಳನ್ನು ಐ.ಜಿ.ಪಿ., ಗುಪ್ತವಾರ್ತೆ, ಬೆಂಗಳೂರು ರವರ ಕಛೇರಿಯ ವಾಹನ ಶಾಖೆ (ಎಂ.ಟಿ.ಓ.) ಯಿಂದ 
ಪಡೆಯಬಹುದಾಗಿದೆ. ಫಾರಂಗಳಿಗಾಗಿ ಹಣವನ್ನು ಸಂದಾಯ ಮಾಡುವ ಅಗತ್ಯವಿಲ್ಲ. 

ಟೆಂಡರ್‌ ಫಾರಂಗಳನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು ಹಾಗೂ ಭರ್ತಿಮಾಡಿ ಫಾರಂಗಳನ್ನು ಒಂದು ಲಕೋಟೆಯಲ್ಲಿಟ್ಟು ಮೊಹರು 
ಮಾಡಿರಬೇಕು. ಮೊಹರು ಮಾಡಿದ ಲಕೋಟೆಗಳನ್ನು ಐ.ಜಿ.ಪಿ. ಗುಪ್ತವಾರ್ತೆ, ಬೆಂಗಳೂರುರವರ ಹೆಸರಿನಲ್ಲಿ ಸಲ್ಲಿಸಬೇಕು ಮತ್ತು 
ಲಕೋಟೆಗಳ ಮೇಲೆ ಮೋಟಾರು ವಾಹನಗಳು ಖರೀದಿಸುವುದಕ್ಕಾಗಿ ಟೆಂಡರ್‌ ಫಾರಂ ಎಂದು ನಮೂದಿಸಿರಬೇಕು. 

ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ಅರ್ನೆಸ್ಟ್‌ಮನಿ (ಇಎಂಡಿ) ಠೇವಣಿಯೊಂದಿಗೆ (ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಮಾತ್ರ ಸಲ್ಲಿಸಬೇಕು) 
ಲಕೋಟೆಯಲ್ಲಿಟ್ಟು ಮೊಹರು ಮಾಡಿರಬೇಕು ಮತ್ತು ಲಕೋಟೆಯನ್ನು ಎಂ.ಟಿ.ಓ. ಗುಪ್ತವಾರ್ತೆ ಬೆಂಗಳೂರು ರವರಿಗೆ ಸಲ್ಲಿಸಿ ಸ್ವೀಕೃತಿಯನ್ನು 
ಪಡೆಯಬಹುದು. 

ಟೆಂಡರ್‌ ಫಾರಂಗಳಲ್ಲಿ ಮೋಟಾರು ವಾಹನಗಳಿಗೆ ನಮೂದಿಸಲಾಗುವ ಮೊತ್ತವನ್ನು ಸಂಖ್ಯೆ ಮತ್ತು ಪದಗಳೆರಡರಲ್ಲಿಯೂ ಸ್ಪಷ್ಟವಾಗಿ 
ಬರೆಯಬೇಕು. 

ಟೆಂಡರ್‌ ಫಾರಂಗಳನ್ನು ವರ್ಗಾಯಿಸಬಾರದು ಹಾಗೂ ಎಲ್ಲಾ ವಾಹನಗಳಿಗೆ ಒಂದೇ ಟೆಂಡರ್‌ ಫಾರಂನ್ನು ಉಪಯೋಗಿಸಬಹುದು. 
(ಒಂದು ವಾಹನಕ್ಕೆ ರೂ.1000.00 ರಂತೆ ಇ.ಎಂ.ಡಿ. ಸಲ್ಲಿಸಬೇಕು.) 

ಪ್ರತಿ ಟೆಂಡರ್‌ ಫಾರಂನೊಂದಿಗೆ 1000.00 ರೂ.ಗಳ (ಒಂದು ಸಾವಿರ ರೂಪಾಯಿಗಳು ಮಾತ್ರ) ಅರ್ನ್‌ಸ್ಟ್‌ಮೊನಿ ಡಿಪಾಸಿಟನ್ನು 
ಸಲ್ಲಿಸಿರಬೇಕು. ಅರ್ಲೆಸ್ಟ್‌ಮೊನಿ ಡಿಪಾಸಿಟ್‌ನ (ಇಎಂಡಿ) ಮೊತ್ತ ರೂ.1000.00 ಗಳನ್ನು ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌, ಗುಪ್ತವಾರ್ತೆ, 
ಬೆಂಗಳೂರು ರವರ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಪಡೆಯಲಾದ ಡಿಮ್ಯಾಂಡ್‌ ಡ್ರಾಫ್ಟ್‌ನ (ಡಿ.ಡಿ) ಮೂಲಕ ಮಾತ್ರ ಸಲ್ಲಿಸಬೇಕು. 
ಅರ್ನೆಸ್ಟ್‌ ಡಿಪಾಸಿಟ್‌ ಮೊತ್ತವನ್ನು ನಗದು ರೂಪದಲ್ಲಿ ಸ್ವೀಕರಿಸಲಾಗುವುದಿಲ್ಲ ಮತ್ತು ಡಿಪಾಸಿಟ್‌ ಇಲ್ಲದೆ ಸಲ್ಲಿಸಲಾದ ಟೆಂಡರ್‌ ಫಾರಂನ್ನು 
ತಿರಸ್ಕರಿಸಲಾಗುವುದು. ಅರ್ಲೆಸ್ಟ್‌ಮನಿ ಡಿಪಾಸಿಟ್‌ ಮೊತ್ತಕ್ಕೆ ಬಡ್ಡಿಯನ್ನು ಕೊಡಲಾಗುವುದಿಲ್ಲ. 

ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 01.08.2006ರಂದು ಸಂಜೆ 5.00 ಗಂಟೆಯೊಳಗಾಗಿ ಈ ಕಛೇರಿಗೆ ತಲುಪುವಂತೆ 
ಸಲ್ಲಿಸಬೇಕು. ದಿನಾಂಕ: 01.08.2006ರ ನಂತರ ಸ್ವೀಕರಿಸಲಾದ ಟೆಂಡರ್‌ಗಳನ್ನು ಪರಿಗಣಿಸಲಾಗುವುದಿಲ್ಲ. 

1000.00 ರೂ.ಗಳ ಅರ್ನ್‌ಸ್ಟ್‌ ಡಿಪಾಸಿಟ್‌ನೊಂದಿಗೆ ಟೆಂಡರ್‌ ಫಾರಂಗಳನ್ನು ಸಲ್ಲಿಸಿರುವವರಿಗೂ ಸಹ ದಿನಾಂಕ: 02.08.2006ರಂದು 
ಬೆಳಿಗ್ಗೆ 12.00 ಗಂಟೆಗೆ ನಡೆಸಲಾಗುವ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಬಹುದಾಗಿದೆ. ಹೀಗೆ ಹರಾಜಿನಲ್ಲಿ ಭಾಗವಹಿಸುವುದಕ್ಕಾಗಿ 
ಇವರು ಪುನಃ ಅರ್ನೆಸ್ಟ್‌ ಡಿಪಾಸಿಟ್‌ನ್ನು (ಇಎಂಡಿ) ಕೊಡಬೇಕಿಲ್ಲ. 

ಮೋಟಾರು ವಾಹನಗಳ ಸಂಖ್ಯೆ ಮತ್ತು ಬೆಲೆಯನ್ನು ಪದಗಳಲ್ಲಿ ಸ್ಪಷ್ಟವಾಗಿ ನಮೂದಿಸದ ಟೆಂಡರ್‌ ಫಾರಂಗಳನ್ನು ತಿರಸ್ಕರಿಸಲಾಗುವುದು. 
ಟೆಂಡರ್‌ನಲ್ಲಿ ನಮೂದಿಸಲಾಗುವ ಮೊತ್ತದಲ್ಲಿ ಯಾವುದೇ ತಿದ್ದುಪಡಿ ಇದ್ದಲ್ಲಿ ಅದನ್ನು ಟೆಂಡರ್‌ ಫಾರಂನ್ನು ಸಲ್ಲಿಸುವವರು ಪೂರ್ಣ ಸಹಿ 
ಮಾಡಿ ದೃಢೀಕರಿಸಿರಬೇಕು. 

ಸಾರ್ವಜನಿಕ ಹರಾಜಿನಲ್ಲಿ ಭಾಗವಹಿಸಲ್ಲಿಚ್ಚಿಸುವವರು ದಿನಾಂಕ:02.08.2006ರ ಬೆಳಿಗ್ಗೆ 10.30 ಗಂಟೆಯೊಳಗಾಗಿ 1000.00 ರೂ.ಗಳ 
ನಗದು ಠೇವಣಿಯನ್ನು ಕಛೇರಿಯ ನಗದು ಶಾಖೆಯಲ್ಲಿ ಪಾವತಿ ಮಾಡಿ ಹರಾಜಿನಲ್ಲಿ ಭಾಗವಹಿಸಬಹುದು. 1000.00 ರೂ.ಗಳ 
ಠೇವಣಿಯನ್ನು ಪಾವತಿ ಮಾಡದೇ ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. ಹರಾಜಿನಲ್ಲಿ ಯಶಸ್ವಿಯಾಗದವರಿಗೆ ಠೇವಣಿ ಹಣ 1000.00 
ರೂ.ಗಳನ್ನು ಕೂಡಲೇ ವಾಪಸ್‌ ಕೊಡಲಾಗುವುದು. ಹರಾಜಿನಲ್ಲಿ ಯಶಸ್ವಿಯಾದವರಿಗೆ ಠೇವಣಿ ಹಣವನ್ನು ಕೂಡಲೇ ವಾಪಸ್‌ 
ಕೊಡಲಾಗುವುದಿಲ್ಲ. 

ಐ.ಜಿ.ಪಿ. ಗುಪ್ತವಾರ್ತೆ, ಬೆಂಗಳೂರು ರವರ ಮೇಲು ಉಸ್ತುವಾರಿಯಲ್ಲಿ ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ದಿನಾಂಕ: 
02.08.2006ರಂದು ಹರಾಜನ್ನು ನಡೆಸುವರು. ಹರಾಜಿನಲ್ಲಿ ಭಾಗವಹಿಸುವ ಬಿಡ್ಡುದಾರರು ಮೋಟಾರು ವಾಹನಗಳಿಗೆ ತಮ್ಮ ಬೆಲೆಯನ್ನು 
ಕೂಗಬಹುದಾಗಿದೆ. 


ಐ.ಜಿ.ಪಿ. ಗುಪ್ತವಾರ್ತೆ, ಬೆಂಗಳೂರು ರವರ ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು, ಹರಾಜಿನ ಮೊಹರಾದ ಟೆಂಡರ್‌ಗಳನ್ನು 
ಬಿಡ್‌ದಾರರ ಅಥವಾ ಅವರ ಏಜೆಂಟರ್‌ರವರು ಯಾರು ಹಾಜರಿರುತ್ತಾರೋ ಅವರ ಸಮುಖದಲ್ಲಿ ಅದೇ ದಿನದಂದು ಒಡೆಯುವರು. 
ಹರಾಜಿನಲ್ಲಿ ಅಥವಾ ಟೆಂಡರ್‌ನಲ್ಲಿ ಯಾವುದರಲ್ಲಿ ಹೆಚ್ಚಿನ ಮೊತ್ತ ದೊರಕುವುದೋ ಅಂತಹ ಟೆಂಡರ್‌/ ಹರಾಜನ್ನು ಪರಿಗಣಿಸಲಾಗುವುದು 
ಮತ್ತು ಸ್ವೀಕರಿಸಲಾಗುವುದು. 

ಯಶಸ್ವಿಯಾದ ಬಿಡ್ಡುದಾರರು ಅಥವಾ ಟೆಂಡರ್‌ದಾರರು ಒಟ್ಟು ಮೊತ್ತದಲ್ಲಿ ಶೇಕಡಾ 25 ರಷ್ಟು ಮೊತ್ತವನ್ನು ಕೂಡಲೇ ಐ.ಜಿ.ಪಿ. 
ಗುಪ್ತವಾರ್ತೆ, ಬೆಂಗಳೂರು ರವರ ಕಛೇರಿಯ ಲೆಕ್ಕ ಶಾಖೆಯಲ್ಲಿ ನಗದು ಹಣವನ್ನು ಪಾವತಿ ಮಾಡತಕ್ಕದ್ದು. ದೃಢೀಕರಣ ಪತ್ರ 
ಬಿಡ್ಡುದಾರರಿಗೆ/ ಟೆಂಡರ್‌ದಾರರಿಗೆ ತಲುಪಿದ 8 ದಿನಗಳೊಳಗಾಗಿ ಬಾಕಿ ಶೇಕಡಾ 75ರಷ್ಟು ಮೊತ್ತ ಮತ್ತು ತೆರಿಗೆ ಹಣವನ್ನು ಪಾವತಿ 
ಮಾಡತಕ್ಕದ್ದು ಹಾಗೂ ಮೋಟಾರು ವಾಹನಗಳನ್ನು ವಶಕ್ಕೆ ತೆಗೆದುಕೊಳ್ಳತಕ್ಕದ್ದು. ಬಿಡ್ಡಿನ/ ಟೆಂಡರಿನಲ್ಲಿ ಪೂರ್ತಿ ಮೊತ್ತವನ್ನು ಪಾವತಿ ಮಾಡಿ 
ಹಣವನ್ನು ತೆಗೆದುಕೊಳ್ಳದಿದ್ದಲ್ಲಿ ಬಿಡ್ಡುದಾರರ/ ಟೆಂಡರುದಾರರ ಬಿಡ್ಡನ್ನು ರದ್ದುಗೊಳಿಸಲಾಗುವುದು ಹಾಗೂ ಮೋಟಾರು ವಾಹನಗಳನ್ನು 
ಮಾರಾಟ ಮಾಡುವುದಕ್ಕೆ ಪ್ರತ್ಯೇಕವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಹಣವನ್ನು ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದಂತೆ 
ಹುಂಡಿಗಳನ್ನು ಅಥವಾ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಸ್ಟೀಕರಿಸಲಾಗುವುದಿಲ್ಲ. 

ಎಲ್ಲಾ ನಗದು ಪಾವತಿಗಳನ್ನು ಐ.ಜಿ.ಪಿ. ಗುಪ್ತವಾರ್ತೆ ಬೆಂಗಳೂರು ರವರ ಕಛೇರಿಯ ಲೆಕ್ಕ ಶಾಖೆಯಲ್ಲಿ ಮಾತ್ರ ಮಾಡತಕ್ಕದ್ದು. 


೧೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





17. ಟೆಂಡರ್‌ದಾರರು: ಬಿಡ್ಡುದಾರರು ಪಾವತಿ ಮಾಡಿರುವ ಅರ್ಲೆಸ್ಟ್‌ಮನಿ ಠೇವಣಿ ಹಣವನ್ನು ಮೋಟಾರು ವಾಹನದ ಬಾಕಿ ಇರುವ ಶೇಕಡಾ 
75ರಷ್ಟು ಮೊತ್ತಕ್ಕೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. ಬಿಡ್ಡುದಾರರು ಎಲ್ಲಾ ನಿಬಂಧನೆ ಮತ್ತು ಷರತ್ತುಗಳನ್ನು ಪೂರೈಸಿ ಮೋಟಾರು 
ವಾಹನವನ್ನು ತಮ್ಮ ವಶಕ್ಕೆ ಪಡೆದ ನಂತರ ಈ ಅರ್ನೆಸ್ಟ್‌ ಠೇವಣಿ ಮೊತ್ತ 1000.00 ಗಳನ್ನು ಲೆಕ್ಕ ಶಾಖೆಯಿಂದ ವಾಪಸ್‌ 
ಪಡೆಯಬಹುದಾಗಿದೆ. 

18. ಯಶಸ್ವಿ ಬಿಡ್ಡುದಾರರು ನಿಗದಿತ ಅವಧಿಯಲ್ಲಿ ಹಣವನ್ನು ಪಾವತಿ ಮಾಡದಿದ್ದಲ್ಲಿ ಅಥವಾ ಈ ಇಲಾಖೆಗೆ ಯಾವುದೇ ರೀತಿಯ ನಷ್ಟ ಉಂಟು 
ಮಾಡಿದಲ್ಲಿ ನಷ್ಟದ ಮೊತ್ತವನ್ನು ಅರ್ನೆಸ್ಟ್‌ ಮನಿ ಡಿಪಾಸಿಟ್‌ ಹಾಗೂ ಪಾವತಿ ಮಾಡಲಾದ ಬಿಡ್ಡಿನ ಶೇಕಡಾ 25ರಷ್ಟು ಮೊತ್ತದಿಂದ ವಸೂಲಿ 
ಮಾಡಲಾಗುವುದು. ಅಥವಾ ಡಿಪಾಸಿಟ್‌ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಹಾಗೂ ಕಾನೂನಿನ ಕ್ರಮವನ್ನು ಸಹ 
ಜರುಗಿಸಲಾಗುವುದು. 

19. ಮಾರಾಟ ತೆರಿಗೆ ಇತರೆ ಚಾರ್ಜ್‌ಗಳನ್ನು ಮಾರಾಟದ ದಿನದಂದು ಅನ್ವಯಿಸುವಂತೆ ಪ್ರತ್ಯೇಕವಾಗಿ (ಬಿಡ್ಡಿನ ಅಥವಾ ಹರಾಜಿನ ಮೊತ್ತಕ್ಕೆ) 
ವಿಧಿಸಲಾಗುವುದು. 

20. ಯಶಸ್ವಿ ಬಿಡ್ಡುದಾರರು/ ಟೆಂಡರ್‌ದಾರರು ತಮ್ಮ ಸ್ವಂತ ವೆಚ್ಚದಿಂದ ಮೋಟಾರು ವಾಹನಗಳ ಸಾಗಾಣಿಕೆಗಾಗಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. 

21. ಐ.ಜಿ.ಪಿ. ಗುಪ್ತವಾರ್ತೆ ಬೆಂಗಳೂರುರವರು ಯಾವುದೇ ಕಾರಣವನ್ನು ನೀಡದೇ ಟೆಂಡರ್‌/ ಹರಾಜನ್ನು ಸ್ವೀಕರಿಸುವ, ತಿರಸ್ಕರಿಸುವ 
ಮುಂದೂಡುವ ಅಥವಾ ರದ್ದುಪಡಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಐ.ಜಿ.ಪಿ. ಗುಪ್ತವಾರ್ತೆ, ಬೆಂಗಳೂರುರವರ ತೀರ್ಮಾನವೇ 
ಅಂತಿಮವಾಗಿರುತ್ತದೆ. ಮತ್ತು ಅವರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಬೇಕಾಗುತ್ತದೆ. 

22. ಈ ಮೋಟಾರು ವಾಹನಗಳ ಮಾರಾಟದ ಒಪ್ಪಂದದಲ್ಲಿ ಯಾವುದೇ ವಿವಾದ ಉಂಟಾದಲ್ಲಿ ಡೈರೆಕ್ಟರ್‌ ಜನರಲ್‌ ಮತ್ತು ಪೊಲೀಸ್‌ 
ಇನ್ಸ್‌ಪೆಕ್ಟರ್‌ ಜನರಲ್‌, ಕರ್ನಾಟಕ ರಾಜ್ಯ, ಬೆಂಗಳೂರುರವರ ನಿರ್ಣಯ ಅಂತಿಮವಾಗಿದೆ. 

23. ಮಾರಾಟ ಮಾಡಲಾಗುವ ಮೋಟಾರು ವಾಹನಗಳನ್ನು ಐ.ಜಿ.ಪಿ. ಗುಪ್ತವಾರ್ತೆ, ಬೆಂಗಳೂರುರವರ ಕಛೇರಿಯ ಆವರಣದಲ್ಲಿ 
ನಿಲ್ಲಿಸಲಾಗಿದ್ದು, ಎಲ್ಲಾ ಕೆಲಸದ ದಿನಗಳಂದು ಕಛೇರಿಯ ವೇಳೆಯಲ್ಲಿ ವಾಹನಗಳನ್ನು ಸಾರ್ವಜನಿಕರು ಪರೀಕ್ಷಿಸಬಹುದಾಗಿದೆ. 

24. ಈ ಸಂಬಂಧದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಎಂ.ಟಿ.ಓ. ಗುಪ್ತವಾರ್ತೆ, ಬೆಂಗಳೂರು ರವರಿಂದ ಪಡೆಯಬಹುದಾಗಿದೆ. 

ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಜನರಲ್‌ರವರ ಪರವಾಗಿ, 
ಪಿ.ಆರ್‌.960 ರಾಜ್ಯ ಗುಪ್ಪವಾರ್ತೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಆಕುಕ 373 ಹೆಚ್‌ಎಸ್‌ಹೆಚ್‌ 2006, ಬೆಂಗಳೂರು, ದಿನಾಂಕ:8ನೇ ಜೂನ್‌, 2006 

ವಿಷಯ: 2006-07ನೇ ಸಾಲಿಗೆ ಸ್ನಾತಕೋತ್ತರ ವ್ಯಾಸಂಗಕ್ಕಾಗಿ ಸೇವಾನಿರತ ದಂತ ಆರೋಗ್ಯಾಧಿಕಾರಿಗಳನ್ನು ನಿಯೋಜಿಸುವ ಬಗ್ಗೆ. 

ಕರ್ನಾಟಕ ವೈದ್ಯಕೀಯ ಕಾಲೇಜುಗಳು ಮತ್ತು ದಂತ ಕಾಲೇಜುಗಳು (ಸ್ನಾತಕೋತ್ತರ ಕೋರ್ಸುಗಳಿಗೆ ಆಯ್ಕೆ) ನಿಯಮಗಳು 1987ರ ಪ್ರಕಾರ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾ ನಿರತ ದಂತ ಆರೋಗ್ಯಾಧಿಕಾರಿಗಳು 
2006-07ನೇ ಸಾಲಿನ ಸ್ನಾತಕೋತ್ತರ ವ್ಯಾಸಂಗಕ್ಕಾಗಿ ಅರ್ಜಿ ಸಲ್ಲಿಸಿ, ಕುಲಸಚಿವರು, ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, 
ಬೆಂಗಳೂರು, ಇವರ ಆಯ್ಕೆ ಪಟ್ಟಿಯಂತೆ ಹಾಗೂ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳು, ಬೆಂಗಳೂರು, ಇವರ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಆದೇಶದ ಅನುಬಂಧದಲ್ಲಿರುವ ಅವರ ಹೆಸರಿನ ಮುಂದೆ ನಮೂದಿಸಿರುವ ಕೋರ್ಸು ಮತ್ತು ಕಾಲೇಜುಗಳಿಗೆ ಆಯ್ಕೆ 
ಮಾಡಲಾಗಿದೆ. 

2. ಕರ್ನಾಟಕ ಸರ್ಕಾರಿ ಸೇವಾ ನಿಯಮ 7ರ ಅನುಬಂಧ-1 ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾದ 
ಸೇವಾನಿರತ ದಂತ ಆರೋಗ್ಯಾಧಿಕಾರಿಗಳಿಗೆ ಪ್ರತಿನಿಯೋಜನಾ ಸೌಲಭ್ಯವಿರುತ್ತದೆ. ಪ್ರಥಮ ಬಾರಿಗೆ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾಗಿರುವ 
ಸೇವಾ ನಿರತ ದಂತ ಆರೋಗ್ಯಾಧಿಕಾರಿಗಳು ಅವರುಗಳು ಆಯ್ಕೆ ಮಾಡಿರುವ ಕೋರ್ಸು ಮತ್ತು ಕಾಲೇಜಿನಲ್ಲಿ ಅಫಿಡೆವಿಟ್‌ ಫಾರಂ-ಎ ಯನ್ನು ಭರ್ತಿ 
ಮಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ: ಜಿಲ್ಲಾ ಶಸ್ತ್ರ ಚಿಕಿತ್ಸಕರು: ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು. 

3. ಅಲ್ಲದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು: ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಮತ್ತು ಸಂಬಂಧಿಸಿದ ಮೇಲಾಧಿಕಾರಿಗಳು 
ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳಲ್ಲಿ ನಿಗದಿಪಡಿಸಿರುವಂತೆ ನಮೂನೆ-19 ಅಥವಾ 19-ಎ ರನ್ವಯ ಬಾಂಡ್‌ ಅನ್ನು ಪಡೆಯುವುದು. 

4. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಸಂಬಂಧಿಸಿದ ಮೇಲಾಧಿಕಾರಿಗಳು ಅಫಿಡೆವಿಟ್‌ ಮತ್ತು 
ಬಾಂಡ್‌ಗಳನ್ನು ಪಡೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರಿಗೆ ಕಳುಹಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ಮೇಲಿನ 
ದಾಖಲಾತಿಗಳನ್ನು ಪಡೆಯದೇ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಪ್ರಸ್ತುತ ಕರ್ತವ್ಯದಿಂದ ಬಿಡುಗಡೆ ಮಾಡಿದಲ್ಲಿ 
ಸಂಬಂಧಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ: ಮೇಲಾಧಿಕಾರಿಗಳು ಸರ್ಕಾರ ತೆಗೆದುಕೊಳ್ಳುವ ಕ್ರಮಕ್ಕೆ ನೇರ 
ಹೊಣೆಗಾರರಾಗುತ್ತಾರೆ. 

5. ಈ ಅಧಿಕೃತ ಜ್ಞಾಪನದ ಅನುಬಂಧದಲ್ಲಿ ತಿಳಿಸಿರುವ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾಗಿರುವ ಸೇವಾನಿರತ ದಂತ 
ಆರೋಗ್ಯಾಧಿಕಾರಿಗಳು ಸ್ನಾತಕೋತ್ತರ ಕೋರ್ಸಿಗೆ ಪ್ರವೇಶ ಪಡೆದ ನಂತರ ಸರ್ಕಾರ ಪರಿಶೀಲಿಸಿ ಪ್ರತ್ಯೇಕವಾಗಿ ವ್ಯಾಸಂಗದ ರಜೆ ಅಥವಾ 
ಪ್ರತಿನಿಯೋಜನಾ ರಿಯಾಯಿತಿ ಸೌಲಭ್ಯ ಮಂಜೂರ ಮಾಡಲು ಕ್ರಮ ತೆಗೆದುಕೊಳ್ಳುವುದು. ಸ್ನಾತಕೋತ್ತರ ಕೋರ್ಸಿಗೆ ಪ್ರವೇಶ ಪಡೆದ ದಿನಾಂಕದಿಂದ 
ಜಾರಿಗೆ ಬರುವಂತೆ ಸರ್ಕಾರದ ಮಂಜೂರಾತಿ ಇಲ್ಲದೇ ಈ ಅಭ್ಯರ್ಥಿಗಳು ವೇತನ/ ರಜೆಯ ವೇತನ ಪಡೆಯಲು ಅವಕಾಶವಿರುವುದಿಲ್ಲ. 

6. ಸ್ನಾತಕೋತ್ತರ ವ್ಯಾಸಂಗಕ್ಕೆ ನಿಯೋಜಿಸಿರುವ ಸೇವಾನಿರತ ದಂತ ಆರೋಗ್ಯಾಧಿಕಾರಿಗಳ ವೇತನ ಹಾಗೂ ನಿಯೋಜನೆ ಭತ್ಯೆ ಬಟವಾಡೆ 
ಮಾಡುವ ಅಧಿಕಾರವನ್ನು ಅವರನ್ನು ನಿಯೋಜಿಸಿರುವ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಿಗೆ ನೀಡಲಾಗಿದೆ. 

7. ಈ ಅಧಿಕೃತ ಜ್ಞಾಪನದ ಅನುಬಂಧದಲ್ಲಿ ತಿಳಿಸಿರುವ 2006-07ನೇ ಸಾಲಿನಲ್ಲಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಆಯ್ಕೆಯಾದ ಸೇವಾ ನಿರತ 
ವೈದ್ಯರು ಸಂಬಂಧಪಟ್ಟ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಕೋರ್ಸು ಪ್ರಾರಂಭವಾಗುವವರೆಗೆ ಯಾವ ಸ್ಥಳದಲ್ಲಿ ಕರ್ತವ್ಯ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೩೭ 





ನಿರ್ವಹಿಸುತ್ತಿದ್ದಾರೆಯೋ ಆ ಜಾಗದಲ್ಲಿ ಮುಂದುವರಿಯುವುದು ಹಾಗೂ ತದನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳತಕ್ಕದ್ದು. ಸಂಬಂಧಿಸಿದ ಜಿಲ್ಲಾ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಮೇಲಾಧಿಕಾರಿಗಳು ಅದರಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು 
ಆದೇಶಿಸಲಾಗಿದೆ. 
8. ಸ್ನಾತಕೋತ್ತರ ವ್ಯಾಸಂಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ: ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ 
ಅರ್ಜಿಯ ಮೇಲಿನ ಅಂತಿಮ ತೀರ್ಮಾನಕ್ಕೆ ಈ ಆದೇಶವು ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1). 


ಅಧಿಕೃತ ಜ್ಞಾಪನಾ ಸಂಖ್ಯೆ: ಆಕುಕ 373 ಹೆಚ್‌ಎಸ್‌ಹೆಚ್‌ 2006, ದಿನಾಂಕ: 08.06.2006ಕ್ಕೆ 
ಅನುಬಂಧ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ಸೇವಾನಿರತ ವೈದ್ಯರುಗಳ 2006-07ನೇ ಸಾಲಿನ ಸ್ನಾತಕೋತ್ತರ ವ್ಯಾಸಂಗದ 
ಆಯ್ಕೆಗೆ ದಿನಾಂಕ: 08.05.2006ರಂದು ನಡೆದ ಸ್ಥಳ ಸಂದರ್ಶನದಲ್ಲಿ ಆಯ್ಕೆಯಾಗಿರುವ ದಂತ ಆರೋಗ್ಯಾಧಿಕಾರಿಗಳ ವಿವರ: 



































ಕ್ರ. ಆಯ್ಕೆ ಸೇವಾ ನಿರತ ದಂತ ಆರೋಗ್ಯಾಧಿಕಾರಿಗಳ ಹೆಸರು ವಿಷಯ ವೈದ್ಯಕೀಯ ವಿದ್ಯಾಲಯ 
ಸಂ. | ಪಟ್ಟಿಯ ಮತ್ತು ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
ಕ್ರ.ಸಂ. 
1 2 3 4 5 

1. 1 ಡಾ: ಕಮಲಮ್ಮ ಎಂಡಿಎಸ್‌ ಸರ್ಕಾರಿ ದಂತ ಮಹಾವಿದ್ಯಾಲಯ, 
ಸಾರ್ವಜನಿಕ ಆಸ್ಪತ್ರೆ, ಪಿರಿಯಾಪಟ್ಟಣ, (ಆರ್ಥೋಡಾನ್ಸಿಯಾ) ಬೆಂಗಳೂರು. 
ಮೈಸೂರು ಜಿಲ್ಲೆ. 

2. 2 ಡಾ: ರೂಪಚಂದ್ರಮಾಲ, ಎಂಡಿಎಸ್‌ (ಓರಲ್‌ | ಸರ್ಕಾರಿ ದಂತ ಮಹಾವಿದ್ಯಾಲಯ, 
ಸರ್ಕಾರಿ ದಂತ ಮಹಾವಿದ್ಯಾಲಯ, ಬೆಂಗಳೂರು. | ಮೆಡಿಸನ್‌) ಬೆಂಗಳೂರು. 

3. 3 ಡಾ: ರೂಪಶ್ರೀ ಎಂ.ಎಸ್‌. (ನೇಮಕಾತಿ ಎಂಡಿಎಸ್‌ (ಕನ್ಸರ್‌ವೇಟಿವ್‌ | ಸರ್ಕಾರಿ ದಂತ ಮಹಾವಿದ್ಯಾಲಯ, 
ನಿರೀಕ್ಷಣೆಯಲ್ಲಿ) ಹಿಂದೆ: ಸಾ.ಆಸ್ಪತ್ರೆ, ಕಿತ್ತೂರು, ಡೆಂಟಿಸ್ಟ್‌) ಬೆಂಗಳೂರು. 
ಬೆಳಗಾಂ ಜಿಲ್ಲೆ. 





ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌.961 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ (ಸೇವೆಗಳು-1). 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು(ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ:ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ) 2006-07/ 142-44, ದಿನಾಂಕ:24ನೇ ಏಪ್ರಿಲ್‌, 2006 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಟನ್‌ 28 ಮತ್ತು 18 (ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29(2ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ ಈ ಪ್ರಕಟಣೆಯನ್ನು 
ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಬಸವಕಲ್ಯಾಣ ತಾಲ್ಲೂಕು ಮಂಠಾಳಾ ಗ್ರಾಮದಲ್ಲಿ 110 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ 
ಮತ್ತು 110 ಕೆ.ವಿ. ಸಸ್ಥಾಪೂರ್‌ ವಿದ್ಯುತ್‌ ಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ. ಮಂಠಾಳಾ ವಿದ್ಯುತ್‌ ಕೇಂದ್ರಕ್ಕೆ 9.041 ಕಿ.ಮೀ. ಗಳ ದೂರ 110 
ಕೆ.ವಿ. ಸಿಂಗಲ್‌ ಸರ್ಕುಟ್‌ ಮಾರ್ಗವನ್ನು ಡಬಲ್‌ ಸರ್ಕುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ ವಿದ್ಯುತ್‌ ಮಾರ್ಗವನ್ನು 
ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಮಂಠಾಳ ಮತ್ತು ಅಕ್ಕ-ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು 
ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಸಸ್ಥಾಪೂರ್‌, ತಿಪ್ರಾಂತ, ಖಾನಾಪೂರ್‌, ವಾಡಿ, ನಿಲಕಂಟವಾಡಿ, ಮಿರಜಾಪೂರ್‌, 
ಆತಲಾಪೂರ್‌, ಉರಕಿ, ಕಂಬಲೆವಾಡಿ, ಮತ್ತು ಮಂಠಾಳಾ ಗ್ರಾಮ ವ್ಯಾಪ್ತಿ. 

4) ಅಂದಾಜು ವೆಚ್ಚ: ರೂ.872.22 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಪ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಪ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕರವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 

ಸ್ಥಳ: ಬೀದರ್‌ ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ತಾ: ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಬೀದರ್‌. 


೧೬೩೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು(ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ:ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ) 2005-06/ 142-144, ದಿನಾಂಕ:24ನೇ ಏಪ್ರಿಲ್‌, 2006 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಷನ್‌ 28 ಮತ್ತು 18 (ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29(2)ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ ಈ ಪ್ರಕಟಣೆಯನ್ನು 
ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಭಾಲ್ಕಿ ತಾಲ್ಲೂಕಿನ ಲಾಢಾ ಗ್ರಾಮ ಸಮೀಪ 110 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ ಮತ್ತು 
110 ಕೆ.ವಿ. ಭಾಲ್ಕಿ ಸ್ಟೇಶನ್‌ ನಿಂದ ಸಿಂಗಲ್‌ ಸರ್ಕ್ಯುಟ್‌ ಲೈನ್‌, ಡಬಲ್‌ ಸರ್ಕುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ 14.013 
ಕಿ.ಮೀ. ವಿದ್ಯುತ್‌ ಮಾರ್ಗವನ್ನು ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಲಾಢಾ ಮತ್ತು ಅಕ್ಕ-ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು 
ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಭಾಲ್ಕಿ, ಕಲವಡಿ, ಎಕಲಾಸ್‌ಪೂರ್‌, ಕೊರು, ನಯಾಕೊರು, ಆನಂದವಾಡಿ, ನಿಡಬನಿ, 
ಕೊಲಗೆರಾ, ಗುರಚಿಂಚೊಳಿ, ಕುಂಟೆಗಂವ್‌, ಹಲಸಿ, ಪಾಂಡರಿ, ಕೆಸರಜಾವಳಗಾ, ತವಳಗಾ, ಲಾಢಾ. 

4) ಅಂದಾಜು ವೆಚ್ಚ: ರೂ.959.52 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಪ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಪ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಶರಣನಗರ, ಗುಲ್ಬರ್ಗಾ-585103, ಇವರಿಗೆ ಈ ಪ್ರಕಟಣೆ ಪ್ರಕರವಾದ 
ದಿನಾಂಕದಿಂದ ಎರಡು ತಿಂಗಳುಗಳ ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 
ಸ್ಥಳ: ಗುಲ್ಬರ್ಗಾ 
ತಾ: ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಬೀದರ್‌. 


೬ 
ಐ 
ನ 
ರ 


KARNATAKA POWER TRANSMISSION CORPORATION LIMITED 
OFFICE OF THE EXECUTIVE ENGINEER ELECL., MAJOR WORKS DIVISION, KPTCL, N.R. 
MOHALLA, MYSORE-7 
NOTIFICATION 
No. EEE/ MWD/ MYS/ 2006-07/ 1291-95, Dated: 6th June, 2006 

Karnataka Power Transmission Corporation Limited has formulated a scheme under section 28 
and clause (e) of section 18 of the Electricity supply Act 1948 and the scheme is herewith published in 
pursuance of section 29(2) of the said Act, this notification is issued for information of the license holders 
and any other concerned persons. Particulars of the scheme are as hereunder: 

Name of the Work: Construction of Proposed 66KV Tap line tapping from the proposed 66/0/ 
DC (Existing SC MBT) Hootagally- K.R. Nagar line to the proposed 66/11KV 5/6 at 
Doddamaragowdanahalli in Mysore Taluk. 

Salient Features and: Improvement of Voltage and meet future load growth in and around 
Doddamaragowdanahalli. 

Areas Passing through: Sigehalli, Kammaravalli & Doddamaragowdanahalli Limits. 

Approximate length of the line: 6.520 Km. 

Approximate Cost: 81.06 Lakhs. 

KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
objections regarding the above scheme shall be sent to the Executive Engineer Elecl., Major works 
Division, KPTCL, Mysore-7 within two months from the date of Publication of this notification for KPTCL's, 
pursuance. 

Executive Engineer Elecl., 
KPTCL, M.W. Division, Mysore. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೩೯ 





KARNATAKA POWER TRANSMISSION CORPORATION LIMITED 
OFFICE OF THE EXECUTIVE ENGINEER ELECL., MAJOR WORKS DIVISION, KPTCL, N.R. 
MOHALLA, MYSORE-7 
NOTIFICATION 
No. EEE/ MWD/ MYS/ 2006-07/ 1291-95, Dated: 6th June, 2006 

Karnataka Power Transmission Corporation Limited has formulated a scheme under section 28 
and clause (e) of section 18 of the Electricity supply Act 1948 and the scheme is herewith published in 
pursuance of section 29(2) of the said Act, this notification is issued for information of the license holders 
and any other concerned persons. Particulars of the scheme are as hereunder: 

Name of the Work: Construction of Proposed 66KV SC line from the Existing 66KV SC K.R. 
Nagar- Kushalnagar line to the proposed 66/11 KV S/S at Bylakuppe in Periyapatna Taluk, Mysore 
District. 

Salient Features and: Improvement of Voltage and meet future load growth in and around 
Bylakuppe. 

Areas Passing through: Mondiyur, Sunkadahalli & Bylakuppe Limits. 

Approximate length of the line: 2.521 Km. 

Approximate Cost: 41.47 Lakhs. 

KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
objections regarding the above scheme shall be sent to the Executive Engineer Elecl., Major works 
Division, KPTCL, Mysore-7 within two months from the date of Publication of this notification for KPTCL's, 
pursuance. 

Executive Engineer Elecl., 
KPTCL, M.W. Division, Mysore. 


KARNATAKA POWER TRANSMISSION CORPORATION LIMITED 
OFFICE OF THE EXECUTIVE ENGINEER ELECL., MAJOR WORKS DIVISION, KPTCL, N.R. 
MOHALLA, MYSORE-7 
NOTIFICATION 
No. EEE/ MWD/ MYS/ 2006-07/ 1291-95, Dated: 6th June, 2006 

Karnataka Power Transmission Corporation Limited has formulated a scheme under section 28 
and clause (e) of section 18 of the Electricity supply Act 1948 and the scheme is herewith published in 
pursuance of section 29(2) of the said Act, this notification is issued for information of the license holders 
and any other concerned persons. Particulars of the scheme are as hereunder: 

Name of the Work: Construction of Proposed 66KV SC tap line on DC towers from existing 66/0/ 
Kadakola-Santhesaragur DC line to proposed 66/11KV S/S at Jaipura in Mysore Taluk, Mysore District. 

Salient Features and: Improvement of Voltage and meet future load growth in and around 
Jaipura. 

Areas Passing through: Maraballi, Torayana Katur, Kellahalli and Jaipura Limits. 

Approximate length of the line: 5.790 Km. 

Approximate Cost: 65.05 Lakhs. 

KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
objections regarding the above scheme shall be sent to the Executive Engineer Elecl., Major works 
Division, KPTCL, Mysore-7 within two months from the date of Publication of this notification for KPTCL's, 
pursuance. 

Executive Engineer Elecl., 
KPTCL, M.W. Division, Mysore. 


KARNATAKA POWER TRANSMISSION CORPORATION LIMITED 
OFFICE OF THE EXECUTIVE ENGINEER ELECL., MAJOR WORKS DIVISION, KPTCL, N.R. 
MOHALLA, MYSORE-7 
NOTIFICATION 
No. EEE/ MWD/ MYS/ 2006-07/ 1291-95, Dated: 6th June, 2006 
Karnataka Power Transmission Corporation Limited has formulated a scheme under section 28 
and clause (e) of section 18 of the Electricity supply Act 1948 and the scheme is herewith published in 


೧೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





pursuance of section 29(2) of the said Act, this notification is issued for information of the license holders 
and any other concerned persons. Particulars of the scheme are as hereunder: 

Name of the Work: Construction of Proposed 66KV tap line tapping from the existing 66KV SC 
Chamarajanagar-Santhemarahalli-Kollegala line to the proposed 66/11 KV 5/5 at Mooguru in T. 
Narasipura Taluk. 

Salient Features and: Improvement of Voltage and meet future load growth in and around 
Mooguru. 

Areas Passing through: Chikakavadi, Tagarapur, Alahalli & Mooguru Limits. 

Approximate length of the line: 7.624 Km. 

Approximate Cost: 91.76 Lakhs. 

KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
objections regarding the above scheme shall be sent to the Executive Engineer Elecl., Major works 
Division, KPTCL, Mysore-7 within two months from the date of Publication of this notification for KPTCL's, 
pursuance. 

Executive Engineer Elecl., 
PD-66 KPTCL, M.W. Division, Mysore. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು! ಸಕಾಅ(ಒ)/ 2005-06/ 2234, ದಿನಾಂಕ:28ನೇ ಡಿಸೆಂಬರ್‌, 2005 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಟನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಟನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಆಳಂದ ತಾಲ್ಲೂಕಿನ ಮಾಡ್ಯಳದಲ್ಲಿ 110/33/11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ ಮತ್ತು 220 ಕೆ.ವಿ. 
ಕಪನೂರ (ಗುಲ್ಬರ್ಗಾ) ವಿದ್ಯುತ್‌ ಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ. ಮಾಡ್ಯಳ ವಿದ್ಯುತ್‌ ಕೇಂದ್ರಕ್ಕೆ 42.891 ಕಿ.ಮೀ.ಗಳ ದೂರ 110 ಕೆ.ವಿ. ಸಿಂಗಲ್‌ 
ಸರ್ಕುಟ್‌ ಮಾರ್ಗವನ್ನು ಡಬಲ್‌ ಸರ್ಕ್ಯುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ ವಿದ್ಯುತ್‌ ಮಾರ್ಗವನ್ನು ನಿರ್ಮಿಸುವುದು. 

2 ಯೋಜನೆಯ ಪ್ರಯೋಜನಗಳು: ಮಾಡ್ಕಳ, ಮಾದನಹಿಪ್ಪರಗಾ, ನಿಂಬರ್ಗಾ ಮತ್ತು ಅಕ್ಕ:ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ 
ವಿದ್ಯುತ್‌ ಸರಬರಾಜು ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಗುಲ್ಬರ್ಗಾ ತಾಲ್ಲೂಕಿನ ಕಪನೂರ ಕೈಗಾರಿಕಾ ವಲಯ, ಬೆಲೂರು, ಸುಲ್ತಾನ್‌ಪೂರ, ಸೈಯದ್‌ 
ಚಿಂಚೊಳಿ, ಭೊಸಗಾ, ಸಾವಳಗಿ, ಪಟ್ಟಣ, ಹತಕುಂದಾ, ಮತ್ತು ಆಳಂದ ತಾಲ್ಲೂಕಿನ ವೈಜಾಪುರ, ಬೊಮ್ಮನಹಳ್ಳಿ, ನಿಂಬರ್ಗ, ಹಿತ್ತಲಸಿರೂರ, ಕುಡಕಿ, 
ಮಾಡ್ಯಳ. 

4) ಅಂದಾಜು ವೆಚ್ಚ: ರೂ.1481.93 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳೂ ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳೂಹಿಸಿಕೊಡಬೇಕು. 

ಸ್ಥಳ: ಗುಲ್ಬರ್ಗಾ. ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ತಾ: ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು! ಸಕಾಅ(ಒ)/ 2005-06/ 2235, ದಿನಾಂಕ:28ನೇ ಡಿಸೆಂಬರ್‌, 2005 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಟನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಗುಲ್ಬರ್ಗಾ ನಗರದ ಗುಲ್ಬರ್ಗಾ (ಪಶ್ಚಿಮ) ದಲ್ಲಿ 110/ 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ 
ಮತ್ತು 220 ಕೆ.ವಿ. ಕಪನೂರ (ಗುಲ್ಬರ್ಗಾ) ವಿದ್ಯುತ್‌ ಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ. ಗುಲ್ಬರ್ಗಾ (ಪಶ್ಚಿಮ) ವಿದ್ಯುತ್‌ ಕೇಂದ್ರಕ್ಕೆ ಹಾಗೂ ಪರಸ್ಪರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೪೧ 





ಜೋಡಣೆ ಮಾರ್ಗ ಗುಲ್ಬರ್ಗಾ (ದಕ್ಷಿಣ ಕೇಂದ್ರಕ್ಕೆ 38.179 ಕಿ.ಮೀ.ಗಳ ದೂರ 110 ಕೆ.ವಿ. ಸಿಂಗಲ್‌ ಸರ್ಕ್ಯುಟ್‌ ಮಾರ್ಗವನ್ನು ಡಬಲ್‌ ಸರ್ಕ್ಯುಟ್‌ 
ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ ವಿದ್ಯುತ್‌ ಮಾರ್ಗವನ್ನು ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಗುಲ್ಬರ್ಗಾ ನಗರದ ಪಶ್ಚಿಮ ಮತ್ತು ದಕ್ಷಿಣ ಭಾಗ ಮತ್ತು ಅಕ್ಕ:ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ 
ಗುಣಮಟ್ಟದ ವಿದ್ಯುತ್‌ ಸರಬರಾಜು ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಕಪನೂರ ಕೈಗಾರಿಕಾ ವಲಯ, ಬೆಲೂರು, ಸುಲ್ತಾನ್‌ಪೂರ, ಸೈಯದ್‌ ಚಿಂಚೊಳಿ, 
ಭೊಸಗಾ, ಸಿಂದಗಿ, ಡಬರಾಬಾದ, ಬಬಲಾದ, ಶರಣ ಸಿರಸಿಗಿ, ಹಡಗಿಲ ಹಾರುತಿ, ಕಡಣಿ, ಉದನೂರ, ಸಿತನೂರ(ಸಿದನೂರ) 
ಪಾಣೆಗಾಂವ, ನಂದಿಕುರ, ಖಣದಾಳ, ಕೆಸರಹಟ್ಟಿ, ಕೋಟನೂರ, ನಾಗನಹಳ್ಳಿ ಗುಲ್ಬರ್ಗಾ ನಗರವ್ಯಾಪ್ತಿ. 

4) ಅಂದಾಜು ವೆಚ್ಚ: ರೂ.1605.09 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳೂ ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳೂಹಿಸಿಕೊಡಬೇಕು. 
ಸ್ಥಳ: ಗುಲ್ಬರ್ಗಾ. ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ತಾ: ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ)/ 2005-06/ 2236, ದಿನಾಂಕ:28ನೇ ಡಿಸೆಂಬರ್‌, 2005 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಟನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ... ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಟನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಶಾಹಾಪುರ ತಾಲ್ಲೂಕಿನ ಖಾನಪುರ ದಲ್ಲಿ 110/ 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ ಮತ್ತು 220 
ಕೆ.ವಿ. ಶಾಹಾಪುರ ವಿದ್ಯುತ್‌ ಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ. ಖಾನಾಪುರ ವಿದ್ಯುತ್‌ ಕೇಂದ್ರಕ್ಕೆ 19.64 ಕಿ.ಮೀ.ಗಳ ದೂರ 110 ಕೆ.ವಿ. ಸಿಂಗಲ್‌ 
ಸರ್ಕ್ಯುಟ್‌ ಮಾರ್ಗವನ್ನು ಡಬಲ್‌ ಸರ್ಕ್ಯುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ ವಿದ್ಯುತ್‌ ಮಾರ್ಗವನ್ನು ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಖಾನಾಪುರ ಮತ್ತು ನೈಕಲ, ಅಕ್ಕ:ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು 
ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಹತ್ತಿಗುಡುರ, ರಸ್ತಾಪುರ, ಅನವರ, ಬೊಮ್ಮನಹಳ್ಳಿ, ಅಗಶಾಲ, ಕೊಡಿಯಾಪುರ, 
ಕೊಣೆಕಲ್ಲೂರ, ಮೊಲೆರಿ, ಗುಂಡಗುರತಿ, ಟೊಕಾಪುರ, ಹುಡೆಕಲ, ತಡಬಿಡು, ಗುಂಡಳ್ಳಿ, ಕರವಂಗಿ, ಖಾನಾಪುರ. 

4) ಅಂದಾಜು ವೆಚ್ಚ: ರೂ.1063.96 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 


ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳೂಹಿಸಿಕೊಡಬೇಕು. 


ಸ್ಥಳ: ಗುಲ್ಬರ್ಗಾ. 
ತಾ: ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ಪಿ.ಡಿ.67 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಬೃಹತ್‌ ಕಾಮಗಾರಿ ವಿಭಾಗ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾನಿಇ/ ಬೃಕಾವಿ/ ತು/ 06-07/ 860-63, ದಿನಾಂಕ: 25ನೇ ಮೇ, 2006 


ಕ.ವಿ.ಪ್ರ.ನಿ.ನಿ. 1948ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 28 (ಎ) ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು 
ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಆಸಕ್ತರು ಯಾವುದೇ ಇತರ ವ್ಯಕ್ತಿಗಳ ತಿಳುವಳಿಕೆಗಾಗಿ ಸದರಿ ನಿಯಮದ 
ಪ್ರಕರಣ 29(11)ರ ಅನ್ವಯ ಈ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿವೆ. 

















೧೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 
ಕ್ರ. ಯೋಜನೆಯ ಹೆಸರು ಯೋಜನೆಯ ಉದ್ದೇಶಗಳು | ಯೋಜನೆಯ | ಪ್ರಸರಣಾ ಮಾರ್ಗವು ಹಾದುಹೋಗುವ ಪ್ರದೇಶ 
ಸಂ. ಅಂದಾಜು ವೆಚ್ಚ 

(ಲಕ್ಷ ರೂಗಳಲ್ಲಿ 

1. | 220 ಕೆ.ವಿ. ಜಂಟಿಮಾರ್ಗವನ್ನು | 1. 220 ಕೆ.ವಿ. ಮಾರ್ಗದಲ್ಲಿ | 2911.53 ಹಿರಿಯೂರು (ಬೀರೇನಹಳ್ಳಿ),  ಕುಣಿಕೆರೆ, 
400) 220 ಕೆ.ವಿ. ಹಿರಿಯೂರು , ಸ್ಥಿರತೆ ಕಾಪಾಡುವುದು. ದೊಡ್ಡಘಟ್ಟ, ಲಕ್ಕವ್ವನಹಳ್ಳಿ ಲಂಭಾಣಿ ತಾಂಡ್ಯ, 
(ಬೀರೇನಹಳ್ಳಿ) ಯಿಂದ ಹಾಲಿ |, ಸುತ್ತಲಿನ ಪ್ರದೇಶದ ಸೋಮೇರಹಳ್ಳಿ, ಗಾಂಧಿನಗರ, ವಡೇರಹಳ್ಳಿ, 
ಇರುವ ಗೌರಿಬಿದನೂರು 220 | ವಿದ್ಯುತ್‌ ವೋಲ್ಟೇಜ್‌ ಬಂಗಢ ದೊಡ್ಡನಹಳ್ಳಿ, ಕಸ್ರೂರಿರಂಗಪ್ಪನಹಳ್ಳಿ, 
ಕೆ.ವಿ. ಉಪಸ್ಥಾವರದವರೆಗೆ ಉತ್ತಮಪಡಿಸುವುದು. ಗೋರಲಡ್ಕ, ಹುಣಸೇನಹಳ್ಳಿ, ಕನೇರಂಬನಹಳ್ಳಿ, 
124.6 ಕಿ.ಮೀ. ಉದ್ದದ | ಸು ಕುಂಬಾರಹಳ್ಳಿ, ಗೊಲ್ಲರಹಟ್ಟಿ, ಮದ್ದಕನಹಳ್ಳಿ, 
ಮಾರ್ಗವನ್ನು ನಿರ್ಮಿಸುವುದು. ್ಯೀದಕಿಗಲ ನ್ನು ಪೂರೈಸುವುದು. ಬಡಕನಹಳ್ಳಿ, ಗೌಡಗೆರೆ, ಕಾಗಿಬೋಡು, 

ಬುಟ್ಕಟ್ಟನಹಳ್ಳಿ, ಗೋವಿಂದನಹಳ್ಳಿ, ಬಂದಕುಂಟೆ, 
4. ವಾರ್ಷಿಕ ವಿದ್ಯುತ್‌ ಮುಸಗಿರಳ್ಳಿ, ರಂಗಾಪುರ, ಕೋಟ, ಲಿಂಗದಹಳ್ಳಿ, 
ನಷ್ಟವನ್ನು ತಂಡ,  ಹೊನ್ನಿಗಾನಹಳ್ಳಿ,  ಅಪ್ಟೇನಹಳ್ಳಿ, 
ಕಡಿಮೆಗೊಳಿಸುವುದು. ಮಂಡೇನಹಳ್ಳಿ, ಕೆನೇಯಗಲಹಳ್ಳಿ, ಬೋರಸಂದ್ರ, 
5. ಹೂಡಿ 40 ಕೆ.ವಿ. ಹೊಸಹಳ್ಳಿ, ಜಕ್ಕೇನಹಳ್ಳಿ, ಶಿವನಗೆರೆ, ಗುಲಟೆ, 
ಸ್ಥಾವರದ ಒತ್ತಡವನ್ನು ಸರ್ಜಮನಹಳ್ಳಿ, ಬೀಮನಕುಂಟೆ, ಬುಲ್ಲಸಂದ್ರ, 
ಕಡಿಮೆಗೊಳಿಸುವುದು. ಬೀರಕ್ಕಾತನಹಳ್ಳಿ, ಜವರನಾಯಕನಪಳ್ಳಿ, 
ವಜ್ರದಪಾಳ್ಯ, ಮುದ್ದಯ್ಯನಪಾಳ್ಯ, 
ಸಾಂಬೋನಹಳ್ಳಿ, ರಂಗೋನಹಳ್ಳಿ, 
ರಜಪುತ್ರನಪಾಳ್ಯ, ಗೊಂಡಿಹಳ್ಳಿ, 
ಹೊಳೆತಿಮನಹಳ್ಳಿ, ಪುರವಾರ, ಗಮಕರನಹಳ್ಳಿ, 
ಸಂಕಾಪುರ, ಅರಳೇಮರದಹಳ್ಳಿ, ಕೊಂಡವಾಡಿ, 
ಕಂಸನಹಳ್ಳಿ, ಗಾಂಧಿಗ್ರಾಮ, ಕುರುಬರವಳ್ಳಿ, 
ಅಮೋದಿ ರಾಂಪುರ, ವೈಚಕನಹಳ್ಳಿ, ಕಡಲವೇಣಿ, 
ಗುಂಡಾಪುರ. 

2. 1110 ಕೆ.ವಿ. ಒಂಟಿ | 1. ಅಧಿಕ ಒತ್ತಡವನ್ನು ಇರುವ | 460.37 ಕಿಬ್ಬನಹಳ್ಳಿ, ಕುಂದೂರು, ಗುಡ್ಡದಳ್ಳಿ, ಕುಂದೂರು 
ಮಾರ್ಗವನ್ನು ಹಾಲಿ ಇರುವ | ಮಾರ್ಗದ ಮೇಲೆ ಪಾಳ್ಯ, ಬೆಮ್ಮೇನಹಳ್ಳಿ, ಬಾಣಸಂದ್ರ, 
220 110 11 ಕೆ.ವಿ. ಕೆ.ಬಿ. | ಕಡಿಮೆಗೊಳಿಸುವುದು. ಕುಣಿಕೆನಹಳ್ಳಿ, ವೆಂಕಟಾಪುರ, ಸೋಮಲಾಪುರ, 
ಕ್ರಾರ್ಸ್‌, ಉಪಸ್ಥಾವರಿಂದ 2. ಸುತ್ತಲಿನ ಪ್ರದೇಶದ ಕೋಲ್ಲಟ್ಟ, ಅಜ್ಜೇನಹಳ್ಳಿ, ಮಾವಿನಹಳ್ಳಿ, 
ತುರುವೇಕೆರೆ ಟ್ಯಾಪ್‌ | ವಿದ್ಯುತ್‌ ವೋಲ್ಟೇಜ್‌ ಭುವನಹಳ್ಳಿ, ಅಣಿಕೆರೆ, ಗುಡ್ಡೇನಹಳ್ಳಿ, 
ಪಯಿಂಟ್‌ ವರೆಗೆ 26.65. | ಉತ್ತಮಪಡಿಸುವುದು. ಕೊಡಗೇಹಳ್ಳಿ, ಮೊಸರ ಕೊಟ್ಟಿಗೆ, ಸೂಳೆಕೆರೆ, 
ಕಿ.ಮೀ. ದೂರ |, ರ ಕಿಬ್ಬನಹಳ್ಳಿ ಕ್ರಾಸ್‌. 
ಚಾಣ ಬೇಡಿಕೆಗಳನ್ನು ಪೂರೈಸುವುದು. 

3. | 66 ಕೆ.ವಿ. ಮಲ್ಟಿ ಸರ್ಕ್ಯೂಟ್‌ |1. 66 ಕೆ.ವಿ. ಹಾಲಿ | 1762.52 ಕುರಿಕೆಂಪನಹಳ್ಳಿ, ಲಿಂಗನಹಳ್ಳಿ, ನೆಲಹಾಳು, 
ಮಾರ್ಗವನ್ನು ಅಂತರಸನಹಳ್ಳಿ | ಮಾರ್ಗದ ಮೇಲಿರುವ ಗೌಡನಹಳ್ಳಿ, ಚಿಕ್ಕಶೀಬಿ, ಜೋಗಿಹಳ್ಳಿ, 
ಚೇಳೂರು ಟ್ಯಾಪ್‌ ಪಾಯಿಂಟ್‌ ಒತ್ತಡವನ್ನು ಶೀಬಿಅಗ್ರಹಾರ, ನಾಗನಹಳ್ಳಿ, ಮಲ್ಲಶೆಟ್ಟಿಹಳ್ಳಿ, 
ಶಿರಾವರೆಗೆ 52 ಕಿ.ಮೀ. ದೂರ | ಕಡಿಮೆಗೊಳಿಸುವುದು. ಕಂಚಗನಹಳ್ಳಿ, ಕಳ್ಳಂಬೆಳ್ಳ, ಮರುಳೇಗೌಡನಪಾಳ್ಯ, 
ನಿರ್ಮಿಸುವುದು. 2. ಸುತ್ತಲಿನ ಪ್ರದೇಶದ ಚಿಕ್ಕದಾಸರಹಳ್ಳಿ, ಬಾನೇನಹಳ್ಳಿ, ಚಿಕ್ಕನಹಳ್ಳಿ, 

ವಿದ್ಯುತ್‌ ವೋಲ್ಟೇಜ್‌ ಕಡಲಿಗೆರೆ, ಕಾರ್ಪೇನಹಳ್ಳಿ, ಹೆಗ್ಗನಹಳ್ಳಿ, 
ಉತ್ತಮಪಡಿಸುವುದು. ಯಲಿಯೂರು, ದಾರ್ಗರಹಳ್ಳಿ, ಎಮ್ಮೇರಹಳ್ಳಿ, 
ಸ CN ಗೊಲ್ಲರಹಟ್ಟಿ, ಶಿರಾ, ಗುಮನಹಳ್ಳಿ, ಮದುಗೆರೆ, 
ಬೇಡಿಕೆಗಳನ್ನು ಪೂರೈಸುವುದು. ಲುಟ್ಟಾಹನು, ಮನಹಳ್ಳಿ, ಕುಂಟೆಗೌಡನಹಳ್ಳಿ, 

















ಕಾಂತವ್ಹನಹಳ್ಳಿ. 








ಕ.ವಿ.ಪ್ರ.ನಿ.ನಿ. ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ 


ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ ಭಾಗ-॥ ರ 


(ಕೇಂದ್ರ ಕಾಯ್ದೆ 1886ರ 13 ಅನ್ವಯ) ಅಧಿನಿಯಮ ಟೆಲಿಗ್ರಾಫ್‌ ಹೊಂದಿರುವ ಎಲ್ಲಾ ಅಧಿಕಾರಿಗಳನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. 
ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ ಒಳಗಾಗಿ 
ಕಾರ್ಯನಿರ್ವಾಹಕ ಅಭಿಯಂತರರು (ವಿ) ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಕೋತಿತೋಪು, ತುಮಕೂರು-02 ಇವರಿಗೆ ಕಳೂಹಿಸುವುದು. 


ಪಿ.ಡಿ.68 


ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) 


ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ತುಮಕೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೪೩ 





ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಪ್ರಕಟಣೆ 
ಸಂಖ್ಯೆ: 614 ಕಾನಿಇಂ/ ಬೃಕಾವಿ/ ಬಾಕೋ! 458-60, ದಿನಾಂಕ:4ನೇ ಮೇ, 2006 

1948ರ ಅಧಿನಿಯಮ ಭಾರತ ವಿದ್ಯುಚ್ಛಕ್ತಿ 29(1) ಅಡಿಯಲ್ಲಿ ಮಂಜೂರಾತಿಯಾದ ಯೋಜನೆಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 

1948ರ ವಿದ್ಯುತ್‌ ಸರಬರಾಜು ಕಾಯಿದೆ ಅನುಬಂಧ 28ರ ಅಡಿಯಲ್ಲಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದ್ದು ಕಾಯಿದೆ ಅನುಬಂಧ 29(1) ಅಡಿಯಲ್ಲಿ ಪರವಾನಿಗೆ ಹೊಂದಿದ ಹಾಗೂ ಆಸಕ್ತ ವ್ಯಕ್ತಿಗಳ ಮಾಹಿತಿಗಾಗಿ ಯೋಜನೆಯ 
ವಿವರಗಳು ಈ ಕೆಳಗಿನಂತಿವೆ. 

1) ಯೋಜನೆಯ ಹೆಸರು: ಮುದೋಳ ತಾಲ್ಲೂಕಿನ ಮುಂಡಗನೂರ ಗ್ರಾಮದ ಸರ್ವೆ ನಂ.228 1ರಲ್ಲಿ 2%10 ಎಂ.ವ್ವಿಎ, 110 ಕೆ.ವ್ಹಿ 
.ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ ಹಾಗೂ ಪ್ರಸ್ತಾವಿತ 110 ಕೆ.ವ್ಹಿ. ಮಂಟೂರ ವಿದ್ಯುತ್‌ ಕೇಂದ್ರದಿಂದ 110 ಕೆ.ವ್ಹಿ. ಸಿಂಗಲ್‌ ಸರ್ಕುಟ್‌ ಮಾರ್ಗವನ್ನು 
ಡಬಲ್‌ ಸರ್ಕ್ಯುಟ್‌ ಟಾವರ್‌ಗಳ ಮೇಲೆ ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ. ಮುಂಡಗನೂರ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ 
ಉದ್ದ 18.45 ಕಿ.ಮೀ.) 

ಪ್ರಮುಖ ಲಕ್ಷಣಗಳು: ಮುಂಡಗನೂರ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವದು. ಪ್ರಸ್ತಾವನೆ ಮಾಡಿದ 
ವಿದ್ಯುತ್‌ ಮಾರ್ಗವು ಮಂಟೂರ, ಕಿಶೋರಿ, ಗಣಿ, ಗಲಗಲಿ, ಚವಡಾಪುರ, ಬುದ್ದಿ, ಲಿಂಗನೂರ, ಚಿಕ್ಕ ಹಂಚಿನಾಳ, ಕೊನ್ನೂರ, ಬೆಳವಲಮಟ್ಟ, 
ಕೋಲೂರ ಮುಂಡಗನೂರ ಮಾರ್ಗವಾಗಿ ಪ್ರಸ್ತಾವಿತ 110/ 11ಕೆಪ್ಪಿ, ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 

ಯೋಜನೆಯ ಅಂದಾಜು ವೆಚ್ಚ ರೂ.757.01 ಲಕ್ಷರೂಪಾಯಿಗಳು. 

2) ಯೋಜನೆಯ ಹೆಸರು: ಮುದೋಳ ತಾಲ್ಲೂಕಿನ ಢವಳೇಶ್ವರ ಗ್ರಾಮದ ಸರ್ವೆ ನಂ.189/ 5ರಲ್ಲಿ 2x10 ಎಂ.ವ್ವಿ.ಎ, 110 ಕೆ.ವ್ಹಿ 
.ವಿದ್ಯುತ್‌ ಉಪಕೇಂದ್ರ ನಿರ್ಮಾಣ ಹಾಗೂ ಪ್ರಸ್ತಾವಿತ 110 ಕೆ.ವ್ಹಿ. ಮಹಾಲಿಂಗಪುರ- ಕುಲಿಗೊಡು ವಿದ್ಯುತ್‌ ಮಾರ್ಗದಿಂದ 110 ಕೆ.ವ್ವಿ. ಲಿಲೊ 
ಮಾರ್ಗವನ್ನು ನಿರ್ಮಾಣ ಮಾಡಿ ಪ್ರಸ್ತಾವಿತ 110 ಕೆ.ವ್ಹಿ, ಢವಳೇಶ್ವರ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ ಉದ್ದ 3.38 ಕಿ.ಮೀ.) 

ಪ್ರಮುಖ ಲಕ್ಷಣಗಳು: ಢವಳೇಶ್ವರ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ 
ವಿದ್ಯುತ್‌ ಮಾರ್ಗವು ಸಂಗನಟ್ಟಿ, ಮಧಭಾವಿ, ಢವಳೇಶ್ವರ ಮಾರ್ಗವಾಗಿ ಪ್ರಸ್ತಾವಿತ 110/ 13ಕೆ.ವ್ವಿ. ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 

ಯೋಜನೆಯ ಅಂದಾಜು ವೆಚ್ಚ ರೂ.569.82 ಲಕ್ಷ ರೂಪಾಯಿಗಳು. 

3) ಯೋಜನೆ ಹೆಸರು: ಮುದೋಳ ತಾಲ್ಲೂಕಿನ ರನ್ನಬೆಳಗಲಿ ಗ್ರಾಮದ ಸರ್ವೆ ನಂ.398ರಲ್ಲಿ 210 ಎಂ.ವ್ಹಿ.ಎ, 110 ಕೆ.ವ್ಹಿ .ವಿದ್ಯುತ್‌ 
ಉಪಕೇಂದ್ರ ನಿರ್ಮಾಣ ಹಾಗೂ 110 ಕೆ.ವ್ಹಿ. ಮಹಾಲಿಂಗಪುರ- ಮುದೋಳ ವಿದ್ಯುತ್‌ ಮಾರ್ಗದಿಂದ 110 ಕೆ.ವ್ಹಿ. ಲಿಲೊ ಮಾರ್ಗವನ್ನು ನಿರ್ಮಾಣ 
ಮಾಡಿ ಪ್ರಸ್ತಾವಿತ 110 ಕೆ.ವ್ವಿ, ರನ್ನಬೆಳಗಲಿ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು (ಮಾರ್ಗದ ಉದ್ದ 0.697 ಕಿ.ಮೀ.) 
ಪ್ರಮುಖ ಲಕ್ಷಣಗಳು: ರನ್ನಬೆಳಗಲಿ ಗ್ರಾಮದ ಸುತ್ತಮುತ್ತ ವಿದ್ಯುತ್‌ಚ್ಛಕ್ತಿಯ ಸ್ಥಿತಿಯನ್ನು ಉತ್ತಮಗೊಳಿಸುವುದು. ಪ್ರಸ್ತಾವನೆ ಮಾಡಿದ ವಿದ್ಯುತ್‌ 
ಮಾರ್ಗವು ರನ್ನಬೆಳಗಲಿ ಮಾರ್ಗವಾಗಿ ಪ್ರಸ್ತಾವಿತ 110/ 11ಕೆ.ವ್ವಿ ವಿದ್ಯುತ್‌ ಕೇಂದ್ರಕ್ಕೆ ಜೋಡಿಸುವುದು. 

ಯೋಜನೆಯ ಅಂದಾಜು ವೆಚ್ಚ ರೂ.499.93 ಲಕ್ಷ ರೂಪಾಯಿಗಳು. 

ಮೇಲಿನ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ 
ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ 
ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ ಇಂಜಿನೀಯರರು (ವಿ), ಬೃಹತ್‌ ಕಾಮಗಾರಿ ವಿಭಾಗ, 
ಕ.ವಿ.ಪ್ರ.ನಿ.ನಿ., ಬಾಗಲಕೋಟೆ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 

ಬಾಗಲಕೋಟೆ 
ತಾ: 01.05.2006. ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), 
ಪಿ.ಡಿ.69 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಬಾಗಲಕೋಟೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಪ್ರಕಟಣೆ 
ಸಂಖ್ಯೆ: ಕಾನಿಅ(ವಿ)! ಬೃಕಾವಿ/ ಬ! ಸಕಾನಿ ಆ(ಕ) 06-70 
ವಿದ್ಯುತ್‌ ಪೂರೈಕೆ ಅಧಿನಿಯಮ 1948, ಸೆಕ್ಷನ್‌ 28 ಮತ್ತು 18(ಇ) ಅನುಸಾರವಾಗಿ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಒಂದು 
ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 290ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. ಯೋಜನೆಯ 
ವಿವರಗಳು ಈ ಕೆಳಕಂಡಂತಿವೆ. 








ಕ್ರ. ಕೆಲಸದ ಹೆಸರು ಉದ್ದೇಶ ಹಾದುಹೋಗುವ ಅಂದಾಜು ವೆಚ್ಚ 
ಸಂ. ಪ್ರದೇಶ (ರೂ. ಲಕ್ಷಗಳಲ್ಲಿ 
1. | ಕೊಟ್ಟೂರು: ಇಟಗಿಯ 220 ಕೆ.ವಿ. | ಕೊಟ್ಟೂರು ಹಾಗೂ ಸುತ್ತಮುತ್ತಲ | ಚಪ್ಪರದಹಳ್ಳಿ, 120-00 

ಸ್ವೀಕರಣಾ ಕೇಂದ್ರದಿಂದ 66/11 ಕೆವಿ | ಪ್ರದೇಶದ ವೋಲ್ಟೇಜ್‌ ಸ್ಥಿತಿ ಉತ್ತಮ | ಗಜಾಪುರ, 

ವಿದ್ಯುತ್‌ ವಿತರಣ ಕೇಂದ್ರ | ಪಡಿಸಲು ಮತ್ತು ಭವಿಷ್ಯದಲ್ಲಿ ವಿದ್ಯುತ್‌ | ಬಲಗನೂರು, 

ಕೊಟ್ಟೂರಿನವರೆಗೆ ನಿರ್ಮಿಸಲಾಗುವ 66 | ಹೊರೆ ಸರಿದೂಗಿಸುವ ಸಲುವಾಗಿ. ಮಾದೂರು. 

ಕೆವಿ ಮಾರ್ಗ. 























೧೬೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ 


ಭಾಗ - ೩ 








(೧೬ 


ಕೆಲಸದ ಹೆಸರು 


ಉದ್ದೇಶ 
ಬ 


ಹಾದುಹೋಗುವ 
ಪ್ರದೇಶ 


ಅಂದಾಜು ವೆಚ್ಚ 
(ರೂ. ಲಕ್ಷಗಳಲ್ಲಿ 





| 2( 
3. 


ಅನಂತಪುರ ರಸ್ತೆ, ಬಳ್ಳಾರಿ (ಬಿಸಲಹಳ್ಳಿ): 
ಉದ್ದೇಶಿತ 110 11 ಕೆವಿ ವಿತರಣಾ 
ಕೇಂದ್ರ ಬಿಸಲಹಳ್ಳಿಗೆ 110 ಕೆವಿ ವರ್ತುಲ 
ಮಾರ್ಗದಿಂದ ನಿರ್ಮಿಸಲಾಗುವ 110 
ಕೆವಿ ಲಿಲೋ ಮಾರ್ಗ. 


ಬಿಸಿಲಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದ 
ವೋಲ್ಟೇಜ್‌ ಸ್ಥಿತಿ ಉತ್ತಮಪಡಿಸಲು ಮತ್ತು 
ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ 
ಸರಿದೂಗಿಸುವ ಸಲುವಾಗಿ. 


ಅನಂತಪುರ ರ 
ಬಳ್ಳಾರಿನಗರ, 
ಬಿಸಲಹಳ್ಳಿ. 


(ಪಿ 


350-00 





ಗಿರಿಯಾಪುರ (ಕತ್ತೆಬೆನ್ನೂರು): 66/11 
ಕೆವಿ ವಿತರಣಾ ಕೇಂದ್ರ 
ಹಿರೇಹಡಗಲಿಯಿಂದ ಉದ್ದೇಶಿತ 66/ 11 
ಕೆವಿ ವಿತರಣಾ ಕೇಂದ್ರ ಗಿರಿಯಾಪುರಕ್ಕೆ 
ನಿರ್ಮಿಸಲಾಗುವ 66 ಕೆವಿ ಒಂಟಿ 
ಮಾರ್ಗ. 


ಗಿರಿಯಾಪುರ ಹಾಗೂ ಸುತ್ತಮುತ್ತಲ 
ಪ್ರದೇಶದ ವೋಲ್ಟೇಜ್‌ ಸ್ಥಿತಿ ಉತ್ತಮ 
ಪಡಿಸಲು ಮತ್ತು ಭವಿಷ್ಯದಲ್ಲಿ ವಿದ್ಯುತ್‌ 
ಹೊರೆ ಸರಿದೂಗಿಸುವ ಸಲುವಾಗಿ. 


ಬೀರಬ್ಬಿ, 
ಕತ್ತೆಬೆನ್ನೂರ್ಕು, 
ಗಿರಿಯಾಪುರ. 


350-00 





ಕಮಲಾಪುರ: ಮುನಿರಾಬಾದ್‌-ಬಳ್ಳಾರಿ 
110 ಕೆವಿ ಜೋಡಿ ಮಾರ್ಗದಿಂದ 
ಉದ್ದೇಶಿತ 110 11ಕೆವಿ ವಿತರಣಾ 
ಕೇಂದ್ರ ಕಮಲಾಪುರಕ್ಕೆ 110 ಕೆವಿ ಒಂಟಿ 
ಮಾರ್ಗದ ನಿರ್ಮಾಣ. 


ಕಮಲಾಪುರ 
ಪ್ರದೇಶದ 
ಉತ್ತಮಪಡಿಸಲು ಮತ್ತು ಭವಿಷ್ಯದಲ್ಲಿ 
ವಿದ್ಯುತ್‌ ಹೊರೆ ಸರಿದೂಗಿಸುವ 
ಸಲುವಾಗಿ. 


ಇಂಗಳಗಿ, 
ಇಮುದಾಪುರ, 
ಕಮಲಾಪುರ. 


350-00 





ಕೋಗಳಿ: ಕೂಡಿಗಿ-ಇಟಗಿ 66 ಕೆವಿ 
ಜೋಡಿ ಮಾರ್ಗದಿಂದ ಉದ್ದೇಶಿತ 66 
11ಕೆವಿ ವಿತರಣಾ ಕೇಂದ್ರ ಕೋಗಳಿಗೆ 66 
ಕೆವಿ ಲಿಲೋ ಮಾರ್ಗ. 


ಕೋಗಳಿ ಹಾಗೂ ಸುತ್ತಮುತ್ತಲ ಪ್ರದೇಶದ 
ವೋಲ್ಟೇಜ್‌ ಸ್ಥಿತಿ ಉತ್ತಮಪಡಿಸಲು ಮತ್ತು 
ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ 
ಸರಿದೂಗಿಸುವ ಸಲುವಾಗಿ. 


ಕೋಗಳಿ 


259-75 





ಹಣಿಸಿ: ಮುನಿರಾಬಾದ್‌-ಕೂಡ್ಲಿಗಿ ಒಂಟಿ 
ಮಾರ್ಗದಿಂದ ಉದ್ದೇಶಿತ 66/11 ಕೆವಿ 
ವಿತರಣಾ ಕೇಂದ್ರ ಹಣಿಸಿಗೆ 66 ಕೆವಿ 
ಲಿಲೋ ಮಾರ್ಗ. 


ಹಣಿಸಿ ಹಾಗೂ ಸುತ್ತಮುತ್ತಲ ಪ್ರದೇಶದ 
ವೋಲ್ಟೇಜ್‌ ಸ್ಥಿತಿ ಉತ್ತಮಪಡಿಸಲು ಮತ್ತು 
ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ 


ಗೊಲ್ಲರಹಟ್ಟಿ, ಹಣಿಸಿ 


475-12 





ಸೋವಿನಹಳ್ಳಿ: 66 ಕೆವಿ ಇಟಗಿ- 
ಹಿರೇಹಡಗಲಿ ಮಾರ್ಗದಿಂದ ಉದ್ದೇಶಿತ 
6611ಕೆವಿ ವಿತರಣಾ ಕೇಂದ್ರ 
ಸೋವಿನಹಳ್ಳಿಗೆ 66 ಕೆವಿ ಒಂಟಿ ಮಾರ್ಗ. 


ಸರಿದೂಗಿಸುವ ಸಲುವಾಗಿ. 
ಸೋವಿನಹಳ್ಳಿ ಹಾಗೂ ಸುತ್ತಮು 
ಪ್ರದೇಶದ ವೋಲ್ಟೇಜ್‌ 

ಉತ್ತಮಪಡಿಸಲು ಮತ್ತು ಭವಿಷ್ಯದಲ್ಲಿ 


ವಿದ್ಯುತ್‌ ಹೊರೆ ಸರಿದೂಗಿಸುವ 
ಸಲುವಾಗಿ. 


2° LOL 
ಕ 80 


@ 


ಹಡಗಲಿ 
ಕಾಗನೂರು, 
ಹೊನ್ನನಾಯ್ಕನಹಳ್ಳಿ, 
ಕೊಂಬಳಿ, ಕೆರೆಗೂಡು, 
ಪುರ, ಸೋವಿನಹಳ್ಳಿ. 


ಪಟ್ಟಣ, 


300-00 











ಹೊಸಹಳ್ಳಿ: 6611 ಕೆವಿ ಸಿ.ಜೆ.ಹಳ್ಳಿ 
ವಿತರಣಾ ಕೇಂದ್ರದಿಂದ ಉದ್ದೇಶಿತ 
6611 ಕೆವಿ ವಿತರಣಾ ಕೇಂದ್ರ 
ಹೊಸಹಳ್ಳಿಗೆ 66 ಕೆವಿ ಮಾರ್ಗ. 





ಹೊಸಹಳ್ಳಿ ಹಾಗೂ ಸುತ್ತಮುತ್ತಲ ಪ್ರದೇಶದ 
ವೋಲ್ಟೇಜ್‌ ಸ್ಥಿತಿ ಉತ್ತಮಪಡಿಸಲು ಮತ್ತು 
ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ 
ಸರಿದೂಗಿಸುವ ಸಲುವಾಗಿ. 





-ಜೆ.ಹಳ್ಳಿ, 
.ಜೆ.ಹಳ್ಳಿ, 
ಐಯ್ಯನಹಳ್ಳಿ. 


ಸಿ 
ಸಿ ತಾಂಡ, 





486-10 








ಮೇಲಿನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ 1985(13)ರಲ್ಲಿ ಉಪಲಭ್ಯವಾಗಿರುವ ಎಲ್ಲಾ 
ಅಧಿಕಾರವನ್ನು ಕವಿಪ್ರನಿನಿ ಹೊಂದಿರುವುದು. ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುವುದು. ಈ ಯೋಜನೆಗಳ ಬಗೆಗೆ ಏನಾದರೂ 
ಆಕ್ಷೇಪಣೆಗಳು ಇದ್ದಲ್ಲಿ ಅದನ್ನು ಈ ಪ್ರಕಟಣೆಯ ದಿನಾಂಕದಿಂದ ಎರಡು ತಿಂಗಳೊಳಗಾಗಿ ಕಾರ್ಯನಿರ್ವಾಹಕ ಅಭಿಯಂತರರು (ವಿ), ಬೃಹತ್‌ 
ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಬಳ್ಳಾರಿ ಇವರಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿ ವಿನಂತಿ ಹಾಗೂ ತದನಂತರ ಬರುವ ಆಕ್ಷೇಪಣೆಗಳನ್ನು 
ಪರಿಗಣಿಸಲಾಗುವುದಿಲ್ಲ ಎಂದು ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. 


ಪಿ.ಡಿ.70 


ಯೋಜನೆಗಳನ್ನು ರೂಪಿಸಿದೆ. 


ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 


ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಬಳ್ಳಾರಿ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 


ಪ್ರಕಟಣೆ 


ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ)/ 2005-06/ 139-41, ದಿನಾಂಕ:24ನೇ ಏಪ್ರಿಲ್‌, 2006 
ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಷನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 


ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29(2ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. 


ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 


ಈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೪೫ 





1) ಯೋಜನೆಯ ಹೆಸರು: ಗುಲ್ಬರ್ಗಾ ತಾಲ್ಲೂಕಿನ ಫರತಾಬಾದ ಗ್ರಾಮದಲ್ಲಿ 110/ 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ 
ಮತ್ತು 110 ಕೆ.ವಿ. ಸಿಂಗಲ್‌ ಸರ್ಕ್ಯುಟ್‌ ಲಿಲೊ ಲೈನ್‌, ಡಬಲ್‌ ಸರ್ಕ್ಯುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ 10.33 ಕಿ.ಮೀ. 
ವಿದ್ಯುತ್‌ ಮಾರ್ಗವನ್ನು ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಫರತಾಬಾದ ಮತ್ತು ಅಕ್ಕ-ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು 
ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಮಾರತುರ್‌, ಖನದಾಳ, ಕಿರಣಗಿ, ತೆಲಗುಲ್‌, ಇಟಗಿ, ಸರಡಗಿ ಮತ್ತು ಫರತಾಬಾದ್‌ 
ಗ್ರಾಮ ವ್ಯಾಪ್ತಿ. 

4) ಅಂದಾಜು ವೆಚ್ಚ: ರೂ.765.25 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕರವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 

ಸ್ಥಳ: ಗುಲ್ಬರ್ಗಾ. ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ತಾ: ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ)/ 2005-06/ 139-41, ದಿನಾಂಕ:24ನೇ ಏಪ್ರಿಲ್‌, 2006 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಷನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಚಿತ್ತಾಪುರ ಪಟ್ಟಣದಲ್ಲಿ 110/ 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ ಮತ್ತು 110 ಕೆ.ವಿ. ಸಿಂಗಲ್‌ 
ಸರ್ಕುಟ್‌ ಲಿಲೊ ಲೈನ್‌, ಡಬಲ್‌ ಸರ್ಕುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ 9.445 ಕಿ.ಮೀ. ವಿದ್ಯುತ್‌ ಮಾರ್ಗವನ್ನು 
ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಚಿತ್ತಾಪುರ ಮತ್ತು ಅಕ್ಕ-ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು 
ಮಾಡುವುದು. 

3) ಹಾದು ಹೋಗುವ ಪ್ರದೇಶಗಳು: ಚಿತ್ರಾಪುರ, ದಂಡೊತಿ, ತೊನಸನಹಳ್ಳಿ, ಮುಳಕೊಡ್‌, ಮಳಖೆಡ್‌, ಮುಡ್‌ಬೊಳ್‌, 
ಮಾರಗೊಳ್‌, ಮೊಗಳ, ಇಟಗಿ. 

4) ಅಂದಾಜು ವೆಚ್ಚ: ರೂ.956.13 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳೂಹಿಸಿಕೊಡಬೇಕು. 

ಸ್ಥಳ: ಗುಲ್ಬರ್ಗಾ. 


೪ 


ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ಡಿ.71 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


೨ 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಪ್ರಕಟಣೆ 
ಸಂಖ್ಯೆ: ಕಾವಿಇಂ/ ಬೃಕಾವಿ/ ಬೆಂ/ ಸಕಾನಿಇಂ(ಕ)/ 265-65, ದಿನಾಂಕ:26ನೇ ಏಪ್ರಿಲ್‌, 2006 

1948ರ ಅಧಿನಿಯಮ ಭಾರತ ವಿದ್ಯುಚ್ಛಕ್ತಿ 29(1) ಅಡಿಯಲ್ಲಿ ಮಂಜೂರಾತಿಯಾದ ಯೋಜನೆಗಳನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 

1948ರ ವಿದ್ಯುತ್‌ ಸರಬರಾಜು ಕಾಯಿದೆ ಅನುಬಂಧ 28ರ ಅಡಿಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಪ್ರಸರಣ ನಿಗಮ ನಿಯಮಿತ ಯೋಜನೆಗಳನ್ನು 
ರೂಪಿಸಿದ್ದು ಕಾಯಿದೆ ಅನುಬಂಧ 29(1) ಅಡಿಯಲ್ಲಿ ಪರವಾನಿಗೆ ಹೊಂದಿದ ಹಾಗೂ ಆಸಕ್ತ ವ್ಯಕ್ತಿಗಳ ಮಾಹಿತಿಗಾಗಿ ಯೋಜನೆಯ ವಿವರಗಳು ಈ 
ಕೆಳಗಿನಂತಿವೆ. 

1) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಎಂ.ಕೆ. ಹುಬ್ಬಳ್ಳಿಯಲ್ಲಿ ನಿರ್ಮಿಸುತ್ತಿರುವ 220 ಕೆ.ವಿ. 
ವಿದ್ಯುತ್‌ ಕೇಂದ್ರಕ್ಕೆ ಈಗಿರುವ ನರೇಂದ್ರ 220 ಕೆ.ವಿ. ಜೋಡಿ ಮಾರ್ಗದಿಂದ ಲಿಲೋ ಮಾರ್ಗವನ್ನು ನಿರ್ಮಿಸುವುದು. 


೧೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಟೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ದೇವರಶಿಗಿಹಳ್ಳಿ ಮತ್ತು ಕಾದ್ರೊಳ್ಳಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

2) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಕಿತ್ತೂರಿನಲ್ಲಿ ನಿರ್ಮಿಸಲು ಯೋಜಿಸಲಾದ 110 ಕೆ.ವಿ. 
ವಿದ್ಯುತ್‌ 110 ಕೆ.ವಿ. ವಿದ್ಯುತ್‌ ಕೇಂದ್ರಕ್ಕೆ ಈಗಿರುವ ನರೇಂದ್ರ-ಬೆಳಗಾವಿ 110ಕೆ.ವಿ. ಜೋಡಿ ಮಾರ್ಗದಿಂದ ಲಿಲೋ ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ಸಿರನೂರ ಮತ್ತು ಕಿತ್ತೂರ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

3) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಉಡಕೇರಿ (ಬೆಳವಡಿ)ಯಲ್ಲಿ ಹೊಸದಾಗಿ ನಿರ್ಮಿಸಲು 
ಯೋಜಿಸಲಾದ 110 ಕೆ.ವಿ. ವಿದ್ಯುತ್‌ 110 ಕೆ.ವಿ. ವಿದ್ಯುತ್‌ ಕೇಂದ್ರಕ್ಕೆ ನಿರ್ಮಾಣ ಮಾಡಲು ಯೋಚಿಸಲಾದ 220 ಕೆ.ವಿ. ಸವದತ್ತಿ ವಿದ್ಯುತ್‌ 
ಕೇಂದ್ರದಿಂದ ಜೋಡಿ ಗೋಪುರದ ಮೇಲೆ ಒಂಟಿ ಪ್ರಸರಣ ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ಸವದತ್ತಿ, ಕರಿಕಟ್ಟಿ, ಸುತ್ತಗಟ್ಟಿ, ಏಣಗಿ, ಉಡಕೇರಿ ಮತ್ತು ಬೆಳವಡಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ 
ಹಳ್ಳಿಗಳು. 

4) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲ್ಲೂಕಿನ ಬೀಡಿಯಲ್ಲಿ ಹೊಸದಾಗಿ ನಿರ್ಮಿಸಲು ಯೋಜಿಸಲಾದ 110 
ಕೆ.ವಿ. ವಿದ್ಯುತ್‌ ಕೇಂದ್ರಕ್ಕೆ ಈಗಾಗಲೇ ನಿರ್ಮಾಣ ಮಾಡಲು ಯೋಚಿಸಲಾದ 220 ಕೆ.ವಿ. ಎಂ.ಕೆ. ಹುಬ್ಬಳ್ಳಿ ವಿದ್ಯುತ್‌ ಕೇಂದ್ರದಿಂದ ಬೀಡಿ ವರೆಗೆ 
ಜೋಡಿ ಗೋಪುರದ ಮೇಲೆ ಒಂಟಿ ಪ್ರಸರಣ ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ದೇವರಶಿಗಿಹಳ್ಳಿ, ಕಾದ್ರೂಳ್ಳಿ, ಮಾರ್ಗನಕೊಪ್ಪ, ಇಟಗಿ, ಗಂದಿಗವಾಡ, ತೋಲಗಿ, ಮುಗಳಿಹಾಳ ಮತ್ತು 
ಬೀಡಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

5) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಎಂ.ಕೆ. ಹುಬ್ಬಳ್ಳಿಯಲ್ಲಿ ನಿರ್ಮಿಸುತ್ತಿರುವ 220 ಕೆ.ವಿ. 
ವಿದ್ಯುತ್‌ ಕೇಂದ್ರದಿಮದ ಈಗಿರುವ ನರೇಂದ್ರ-ಬೆಳಗಾವಿ 110ಕೆ.ವಿ. ಪ್ರಸರಣ ಮಾರ್ಗಕ್ಕೆ 110 ಕೆ.ವಿ. ಜೋಡಿ ಗೋಪುರದ ಮೇಲೆ ಪ್ರಸರಣ 
ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ದೇವರಶಿಗಿಹಳ್ಳಿ ಮತ್ತು ಕಾದ್ರೊಳ್ಳಿ, ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

6) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನಲ್ಲಿ ಈಗಾಗಲೇ ನಿರ್ಮಾಣ ಮಾಡಲು ಯೋಚಿಸಲಾದ 220 
ಕೆ.ವಿ. ಎಂ.ಕೆ. ಹುಬ್ಬಳ್ಳಿ ವಿದ್ಯುತ್‌ ಕೇಂದ್ರದಿಂದ ಈಗಿರುವ ಎಂ.ಕೆ. ಹುಬ್ಬಳ್ಳಿ-ಬೈಲಹೊಂಗಲ 110ಕೆ.ವಿ. ಪ್ರಸರಣ ಮಾರ್ಗಕ್ಕೆ 110 ಕೆ.ವಿ. ಜೋಡಿ 
ಗೋಪುರದ ಮೇಲೆ ಪ್ರಸರಣ ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ದೇವರಶಿಗಿಹಳ್ಳಿ ಮತ್ತು ಕಾದ್ರೊಳ್ಳಿ, ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

7) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನಲ್ಲಿ ಈಗಾಗಲೇ ನಿರ್ಮಾಣ ಮಾಡಲು ಯೋಜಿಸಲಾದ 220 ಕೆ.ವಿ. 
ಸವದತ್ತಿ ವಿದ್ಯುತ್‌ ಕೇಂದ್ರದಿಂದ ಈಗಿರುವ ಸವದತ್ತಿ-ಯರಗಟ್ಟಿ 110ಕೆ.ವಿ. ಪ್ರಸರಣ ಮಾರ್ಗಕ್ಕೆ 110 ಕೆ.ವಿ. ಜೋಡಿ ಗೋಪುರದ ಮೇಲೆ ಪ್ರಸರಣ 
ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ಸವದತ್ತಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

8) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ತವಶಿ (ಬಾಳಿಗೇರಿ)ಯಲ್ಲಿ ನಿರ್ಮಾಣಮಾಡಲು ಯೋಚಿಸಲಾದ 110 
ಕೆ.ವಿ. ವಿದ್ಯುತ್‌ ಕೇಂದ್ರಕ್ಕೆ ನಿರ್ಮಿಸಲು ಯೋಚಿಸಲಾದ ಅಥಣಿ 220 ಕೆ.ವಿ ವಿದ್ಯುತ್‌ ಕೇಂದ್ರದಿಂದ ಜೋಡಿ ಗೋಪುರದ ಮೇಲೆ ಒಂಟಿ ಪ್ರಸರಣ 
ಮಾರ್ಗವನ್ನು ನಿರ್ಮಿಸುವುದು. 

ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಟೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 

ಹಾದುಹೋಗುವ ಪ್ರದೇಶ: ಅಥಣಿ, ಪಾರಥನಹಳ್ಳಿ, ಗುಂಡೆವಾಡಿ ಮತ್ತು ಬಾಳಿಗೇರಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 

9) ಯೋಜನೆಯ ಹೆಸರು: ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ ಸತ್ತಿಯಲ್ಲಿ ನಿರ್ಮಾಣ ಮಾಡಲು ಯೋಜಿಸಲಾದ 110 ಕೆ.ವಿ. 
ವಿದ್ಯುತ್‌ ಕೇಂದ್ರಕ್ಕೆ ಈಗಿರುವ ಮಹಾಲಿಂಗಪುರ-ಅಥಣಿ 110ಕೆ.ವಿ. ಮಾರ್ಗದಿಂದ ಲಿಲೋ ಮಾರ್ಗವನ್ನು ನಿರ್ಮಿಸುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೪೭ 





ಪ್ರಮುಖ ಲಕ್ಷಣಗಳು: ಸದರಿ ಪ್ರದೇಶದಲ್ಲಿ ಕಡಿಮೆ ವೊಲ್ಬೇಜನ್ನು ಸುಧಾರಿಸುವುದು ಸುತ್ತಲಿನ ಕೈಗಾರಿಕಾ ಪ್ರದೇಶದಲ್ಲಿ ಹಾಗೂ ನಗರ 
ಮತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್‌ ಪೂರೈಸುವುದು ಮತ್ತು ಭವಿಷ್ಯದ ಲೋಡ್‌ ಬೆಳವಣಿಗೆಯನ್ನು ಭರಿಸುವುದು. 
ಹಾದುಹೋಗುವ ಪ್ರದೇಶ: ಸತ್ತಿ ಹಾಗೂ ಅಕ್ಕ-ಪಕ್ಕ ಹದ್ದಿನಲ್ಲಿ ಬರುವ ಹಳ್ಳಿಗಳು. 
ಮೇಲಿನ ಯೋಜನೆಗಳನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಪ್‌ ಕಾಯಿದೆ (1885 ರ 13) ಭಾಗ-॥॥ ಅನ್ವಯ ಟೆಲಿಗ್ರಾಫ್‌ 
ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹೊಂದಿರುವುದು ಮತ್ತು ಚಲಾಯಿಸುವ 
ಹಕ್ಕನ್ನು ಪಡೆದಿರುವುದು. ಈ ಯೋಜನೆಗಳ ಬಗ್ಗೆ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯ ನಿರ್ವಾಹಕ ಅಭಿಯಂತರರು 
(ವಿ) ಬೃಹತ್‌ ಕಾಮಗಾರಿ ವಿಭಾಗ ನೆಹರು ನಗರ ಬೆಳಗಾವಿ-10 ಇವರಿಗೆ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 2 ತಿಂಗಳ ಒಳಗೆ ತಲುಪುವಂತೆ 
ಕಳೂಹಿಸಿಕೊಡಬೇಕು. 
ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ಪಿ.ಡಿ.72 ಬೃಹತ್‌ ಕಾಮಗಾರಿ ವಿಭಾಗ, ನೆಹರು ನಗರ, ಬೆಳಗಾವಿ-10. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಬೆಂಗಳೂರು ಬೃಹತ್‌ ಕಾಮಗಾರಿ ಉತ್ತರ ವಿಭಾಗ, ಆನಂದರಾವ್‌ ವೃತ್ತ, ಬೆಂಗಳೂರು-09 
ಪ್ರಕಟಣೆ 

ಸಂಖ್ಯೆ: ಇಇಇ/ ಬೆಂ.ವೃ.ಕಾ.ಉ.ವಿ/ ಎಇಇ-2/ ಕ-79/ 05-06/ 3437-39, ದಿನಾಂಕ:24ನೇ ಮಾರ್ಚ್‌, 2006 

ಕ.ವಿ.ಪ್ರ.ನಿ.ನಿ.ಯ 1948ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 28ರ ಅನ್ವಯ ಯೋಜನೆಗಳನ್ನು ರೂಪಿಸಿದೆ ಹಾಗೂ ಸದರಿ 
ನಿಯಮದ ಪ್ರಕರಣ 29(10ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸುತ್ತಿದೆ. ಯೋಜನೆಗಳ ವಿವರಗಳು ಈ 
ರೀತಿ ಇವೆ. 

1) ಯೋಜನೆ ಹೆಸರು: ಬೆಂಗಳೂರು ನಗರದ ಆನಂದ್‌ರಾವ್‌ ವೃತ್ತದಲ್ಲಿರುವ “ಎ ವಿದ್ಯುತ್‌ ಉಪಕೇಂದ್ರದ ಆವರಣದಲ್ಲಿ 2%150 
ಎಂ.ವಿ.ಎ, 220/ 66 ಕೆ.ವಿ. ವಿದ್ಯುತ್‌ ಕೇಂದ್ರವನ್ನು ಸ್ಥಾಪಿಸುವ ಸಂಬಂದ ಮತ್ತು 220/ 66 ಕೆ.ವಿ. ಎನ್‌.ಆರ್‌.ಎಸ್‌. ರಾಜಾಜಿನಗರ ವಿದ್ಯುತ್‌ 
ಕೇಂದ್ರದಿಂದ ಉದ್ದೇಶಿತ "ಎ' ವಿದ್ಯುತ್‌ ಕೇಂದ್ರದ 220/ 66 ಕೆ.ವಿ. ಕೇಂದ್ರಕ್ಕೆ 220 ಕೆ.ವಿ. ಭೂಗತ ಕೇಬಲ್‌ ಅಳವಡಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಬೆಂಗಳೂರು ನಗರದ ಸೆಂಟ್ರಲ್‌ ಕಾಲೇಜು, ಕಂಠೀರವ ಕ್ರೀಡಾಂಗಣ ಮತ್ತು ಸುತ್ತಮುತ್ತ 
ಪ್ರದೇಶಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ ಸರಬರಾಜು ಮಾಡುವುದು. 

3) 220 ಕೆ.ವಿ. ಭೂಗತ ಕೇಬಲ್‌ ಹಾದು ಹೋಗುವ ರಸ್ತೆ ಪ್ರದೇಶ ಪರಿಷ್ಕೃತ: ಎನ್‌.ಆರ್‌.ಎಸ್‌. ಆವರಣ- ರಾಜಾಜಿನಗರ 2ನೇ 
ಬ್ಲಾಕ್‌ ಕೆ.ಇ.ಬಿ. ರಸ್ತೆ, ಇ.ಎಸ್‌.ಐ. ಆಸ್ಪತ್ರೆರಸ್ತೆ, ಡಾ: ರಾಜ್‌ಕುಮಾರ್‌ ರಸ್ತೆ, ರಾಜಾಜಿನಗರ ಪ್ರದೇಶ ಸುಜಾತ ಚಿತ್ರಮಂದಿರ ರಸ್ತೆ, ರೈಲ್ವೆ 
ಸಮಾನಾಂತರ ರಸ್ತೆ, ರಿಸಲ್ಲಾರ್‌ ರಸ್ತೆ, ಕಿನೋ ಚಿತ್ರ ಮಂದಿರ ರಸ್ತೆ, ಕ.ವಿ.ಪ್ರ.ನಿ.ನಿ. ಆವರಣ. 

4) ಅಂದಾಜು ವೆಚ್ಚ: ರೂ. 4179.52 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ 
ಟೆಲಿಗ್ರಾಫ್‌ ಅಧಿನಿಯಮ ಭಾಗ-1 ರ (ಕೇಂದ್ರೀಯ ಕಾಯ್ದೆ 1885ರ 13) ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು 
ಹೊಂದಿರುತ್ತದೆ. ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 
ದಿನಗಳ ಒಳಗೆ ಕಾರ್ಯನಿವಾಹಕ ಇಂಜಿನಿಯರ್‌ (ವಿ), ಬೆಂಗಳೂರು ಬೃಹತ್‌ ಕಾಮಗಾರಿ ಉತ್ತರ ವಿಭಾಗ, ಕ.ವಿ.ಪ್ರ.ನಿ.ನಿ., ಆನಂದರಾವ್‌ ವೃತ್ತ, 
ಬೆಂಗಳೂರು-09 ಇವರಿಗೆ ಕಳುಹಿಸುವುದು. 

ಟಿ.ಎನ್‌. ಬೆಟ್ಟಸ್ವಾಮಿ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), 
ಪಿ.ಡಿ.73 ಬೆಂಗಳೂರು ಬೃಹತ್‌ ಕಾಮಗಾರಿ ಉತ್ತರ ವಿಭಾಗ, 
ಕ.ವಿ.ಪ್ರ.ನಿ.ನಿ. ಆನಂದರಾವ್‌ ವೃತ್ತ, ಬೆಂಗಳೂರು-09. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ 
ಪ್ರಕಟಣೆ 
ಸಂಖ್ಯೆ: ಕಾನಿಅ/ ಬೃ.ಕಾವಿ/ ಗು/ ಸಕಾಅ(ಒ)/ 2005-06/ 2409, ದಿನಾಂಕ:12ನೇ ಜನವರಿ, 2006 

ವಿದ್ಯುತ್‌ ಪೂರೈಕೆ ಅಧಿನಿಯಮ 1948 ಸೆಕ್ಷನ್‌ 28 ಮತ್ತು 18(ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಯೋಜನೆಗಳನ್ನು ರೂಪಿಸಿದೆ... ಈ ಯೋಜನೆಯನ್ನು ಅದೇ ಅಧಿನಿಯಮದ ಸೆಕ್ಷನ್‌ 29()ಕ್ಕೆ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಈ 
ಪ್ರಕಟಣೆಯನ್ನು ಲೈಸೆನ್ಸ್‌ ಹೊಂದಿರುವವರು ಮತ್ತು ಇನ್ನಿತರೆ ಯಾವುದೇ ಸಂಬಂಧಿಸಿದ ವ್ಯಕ್ತಿಗಳ ಮಾಹಿತಿಗಾಗಿ ನೀಡಲಾಗಿದೆ. 

1) ಯೋಜನೆಯ ಹೆಸರು: ಅಫಜಲಪುರ್‌ ತಾಲ್ಲೂಕಿನ ಕರಜಗಿ ಗ್ರಾಮದಲ್ಲಿ 110/ 33/ 11 ಕೆ.ವಿ. ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸುವ 
ಮತ್ತು 110 ಕೆ.ವಿ. ಅಫಜಲ್‌ಪುರ್‌ ವಿದ್ಯುತ್‌ ಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ. ಕರಜಗಿ ವಿದ್ಯುತ್‌ ಕೇಂದ್ರಕ್ಕೆ 19.27 ಕಿ.ಮೀ.ಗಳ ದೂರ 110 ಕೆ.ವಿ. 
ಸಿಂಗಲ್‌ ಸರ್ಕುಟ್‌ ಮಾರ್ಗವನ್ನು ಡಬಲ್‌ ಸರ್ಕುಟ್‌ ಗೋಪುರಗಳ ಮೇಲೆ ಲಿಂಕ್ಸ್‌ ಕಂಡಕ್ಟರ್‌ ಉಪಯೋಗಿಸಿ ವಿದ್ಯುತ್‌ ಮಾರ್ಗವನ್ನು 
ನಿರ್ಮಿಸುವುದು. 

2) ಯೋಜನೆಯ ಪ್ರಯೋಜನಗಳು: ಕರಜಗಿ, ಮಣ್ಣುರ, ಮಾಶ್ಕಳ ಮತ್ತು ಅಕ್ಕ-ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್‌ 
ಸರಬರಾಜು ಮಾಡುವುದು. 


೧೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





3) ಹಾದು ಹೋಗುವ ಪ್ರದೇಶಗಳು: ಅಫಜಲಪುರ್‌, ಶಿರವಾಳ, ಗೌರ(ಬಿ), ಗೌರ (ಕೆ), ಡಿಕ್‌ಸಂಗಾ, ಮಾಶ್ಕಾಳ ಹಾಗೂ 
ಕರಜಗಿ. 

4) ಅಂದಾಜು ವೆಚ್ಚ: ರೂ.1156.49 ಲಕ್ಷಗಳು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಯನ್ನು ನಿರ್ವಹಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ 
ಕಾಯ್ದೆ (1885ರ 13) ಭಾಗ 3ರ ಅನ್ವಯ ಟೆಲಿಗ್ರಾಫ್‌ ಪ್ರಾಧಿಕಾರವು ಪಡೆದುಕೊಂಡಿರುವ ಎಲ್ಲಾ ಅಧಿಕಾರವನ್ನು ನಿಗಮವು ಹೊಂದಿರುವುದು ಮತ್ತು 
ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಯೋಜನೆಯ ಬಗ್ಗೆ ಆಕ್ಷೇಪಣೆಗಳೂ ಏನಾದರೂ ಇದ್ದಲ್ಲಿ ಅವುಗಳನ್ನು ಪರಿಗಣಿಸಲು ಕಾರ್ಯನಿರ್ವಾಹಕ 
ಅಭಿಯಂತರರು, (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ಗುಲ್ಬರ್ಗಾ ಇವರಿಗೆ ಈ ಪ್ರಕಟಣೆ ಪ್ರಕರವಾದ ದಿನಾಂಕದಿಂದ ಎರಡು ತಿಂಗಳುಗಳ 
ಒಳಗೆ ತಲುಪುವಂತೆ ಕಳುಹಿಸಿಕೊಡಬೇಕು. 
ಸ್ಥಳ: ಗುಲ್ಬರ್ಗಾ. 


೪ 


ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 


ಡಿ.74 ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಗುಲ್ಬರ್ಗಾ. 


೨ 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರು, ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ., ರವರ ಕಛೇರಿ, ದಾವಣಗೆರೆ 
ಪ್ರಕಟಣೆ 


ಸಂಖ್ಯೆ: ಕಾನಿಇಂ/ ಬೃಕಾವಿ/ ದಾ! ಸಕಾನಿಇಂ (ಕ)! 3895, ದಿನಾಂಕ:25ನೇ ಮಾರ್ಚ್‌, 2006 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 1948ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣದ 28ರ ಅನ್ವಯ 
ಯೋಜನೆಗಳನ್ನು ರೂಪಿಸಿದೆ. ಹಾಗೂ ಸದರಿ ನಿಯಮದ ಪ್ರಕರಣ 29(2)ರ ಅನ್ವಯ ಈ ಮೂಲಕ ಕೆಳಗೆ ಕೊಟ್ಟಿರುವ ಯೋಜನೆಗಳನ್ನು ಸಾರ್ವಜನಿಕ 
ತಿಳುವಳಿಕೆಗಾಗಿ ಪ್ರಕಟಿಸುತ್ತದೆ. ಯೋಜನೆಗಳ ವಿವರಗಳು ಈ ರೀತಿ ಇವೆ. 



































ಕ್ರ. ಯೋಜನೆಯ ಹೆಸರು ಹಾದು ಹೋಗುವ ಹಳ್ಳಿಗಳು ಅಂದಾಜು 

ಸಂ. ವೆಚ್ಚ 

1. 66 ಕೆ.ವಿ. ಜೋಡಿ ಪ್ರಸರಣ ಮಾರ್ಗವನ್ನು ಹಾಲಿ 66/11 | ಹೊಳಲ್ಕೆರೆ,  ಅವಳಹಟ್ಟಿ, ಗುಂಡೇರಿ ಸರಹದ್ದು, | 208 ಲಕ್ಷಗಳು 
ಕೆ.ವಿ. ಹೊಳಲ್ಕೆರೆ ಉಪ ಕೇಂದ್ರದಿಂದ ಹಾಲಿ ಇರುವ | ಸುಕೇನಹಳ್ಳಿ, ರಾಮಗಿರಿ. 

66/11 ಕೆ.ವಿ. ರಾಮಗಿರಿ (ಜಿ. ಚಿತ್ರದುರ್ಗ) ಉಪ 
ಕೇಂದ್ರದವರೆಗೆ ಉದ್ದೇಶಿತ ಮಾರ್ಗದ ಉದ್ದ (12.95 
ಕಿ.ಮೀ.) 

2: 220 ಕೆ.ವಿ. ಜೋಡಿ ಪ್ರಸರಣ ಮಾರ್ಗವನ್ನು ಹಾಲಿ ಚೀರನಹಳ್ಳಿ, ಮ್ಯಾಸಂದ್ರ, ದಾಸಯ್ಯಾನಮಾಳಿಗೆ, ತವಂದಿ, | 2097 ಲಕ್ಷಗಳು 
ಇರುವ 400 ಕೆ.ವಿ. ಹಿರಿಯೂರು (ಬೀರೇನಹಳ್ಳಿ) | ಸುರನೇನಹಳ್ಳಿ, ಗಿಡ್ಡಬೆನೆಹಳ್ಳಿ, ಅರಳಿಕಟ್ಟೆ, ಚಳವಟ್ಟಿ, 
ಉಪಕೇಂದ್ರದಿಂದ ಉದ್ದೇಶಿತ 220/ 66 ಕೆ.ವಿ. ತಳಕ | ಬಸಪ್ಪನಮಾಳಿಗೆ, ಸೊಂಡೆಗೆರೆ, ಪಲ್ಲವಗೆರೆ, ಚಿಕ್ಕಮಾಧರ, 
ಉಪಕೇಂದ್ರದವರೆಗೆ,  (ಜಿ.ಚಿತ್ರದುರ್ಗ), ಉದ್ದೇಶಿತ | ಬಾಳೇನಹಳ್ಳಿ, ಕುರಡಹಳ್ಳಿ, ರಾಮಜೋಗಿಹಳ್ಳಿ, 
ಮಾರ್ಗದ ಉದ್ದ (60.481 ಕಿ.ಮೀ.) ಹಾಲಿ ನನ್ನಿವಾಳ್‌, ಪೆಟ್ಟಮನವರಹಟ್ಟಿ, ಬೋರಪಹಟ್ಟಿ, 

ನೇರಲಗುಂದಿ, ಚಿಕ್ಕಮನಹಟ್ಟಿ, ವರವೂ, ತಳಕ. 

3. 220 66 ಕೆ.ವಿ. ತಳಕನಲ್ಲಿಯ (ಜಿ. ಚಿತ್ರದುರ್ಗ), | ಹಾಲಿ ತಳಕನಲ್ಲಿರುವ 66 ಕೆ.ವಿ. ವಿದ್ಯುತ್‌ ಉಪಕೇಂದ್ರದ | 25 ಲಕ್ಷಗಳು 
ಉದ್ದೇಶಿತ ವಿದ್ಯುತ್‌ ಉಪಕೇಂದ್ರಕ್ಕೆ ಸಂಬಂಧಿಸಿದ 66 | ಸುತ್ತಮುತ್ತಲಿನ ಪ್ರದೇಶ. 
ಕೆ.ವಿ. ಲಿಂಕ್‌ ಲೈನ್‌ಗಳು, ಉದ್ದೇಶಿತ ಮಾರ್ಗದ ಉದ್ದ 
(2.0 ಕಿ.ಮೀ.) 

4. 66 ಕೆ.ವಿ. ಲಿಲೋ ಪ್ರಸರಣ ಮಾರ್ಗವನ್ನು ಹಾಲಿ | ಉಚ್ಚಂಗಿದುರ್ಗದ ಸರಹದ್ದು. 10 ಲಕ್ಷಗಳು 
ಇರುವ 66 ಕೆ.ವಿ. ಎಂ.ಎಸ್‌.ಡಿ. ಪೂನಬ್‌ ಫಟ್ಟ್‌ 
ಟ್ಯಾಪ್‌ಲೈನನಿಂದ ಉದ್ದೇಶಿತ 660 11 ಕೆ.ವಿ. 
ಉಚ್ಚಂಗಿದುರ್ಗ ದಾವಣಗೆರೆ) ವಿದ್ಯುತ್‌ ಉಪಕೇಂದ್ರಕ್ಕೆ 
ಉದ್ದೇಶಿತ ಮಾರ್ಗದ ಉದ್ದ (0.75 ಕಿ.ಮೀ.) 

5. 66 ಕಿ.ವಿ. ಲಿಲೋ ಪ್ರಸರಣ ಮಾರ್ಗವನ್ನು ಹಾಲಿ | ಆನಗೋಡು ಸರಹದ್ದು. 15 ಲಕ್ಷಗಳು 
ಇರುವ ದಾವಣಗೆರೆ ಚಿತ್ರದುರ್ಗ ನಂ.2 ಲೈನಿನಿಂದ 
ಉದ್ದೇಶಿತ 66 11 ಕೆ.ವಿ. ಆನಗೋಡು ಆತಾ: 
ದಾವಣಗೆರೆ) ವಿದುತ್‌ ಉಪಕೇಂದ್ರಕ್ಕೆ, ಉದ್ದೇಶಿತ 
ಮಾರ್ಗದ ಉದ್ದ (0.21 ಕಿ.ಮಿ.) 

6. 66 ಕೆ.ವಿ. ಒಂಟಿ ವಿದ್ಯುತ್‌ ಪ್ರಸರಣ ಮಾರ್ಗವನ್ನು | ಘಾವರಹಳ್ಳಿ, ಜುರಲಹಳ್ಳಿ, ಚೆನ್ನಮ್ಮ ನಾಗತಿಹಳ್ಳಿ | 50 ಲಕ್ಷಗಳು 
ಹಾಲಿ ಇರುವ 66 ಕೆ.ವಿ. ಪರಶುರಾಮಪುರ- ತಳಕ | ಸರಹದ್ದು. 
ಲೈನನಿಂದ ಟ್ಯಾಪ್‌ ಮಾಡಿ- ಉದ್ದೇಶಿತ ಹಾಲಿ ಇರುವ 
ದ್ಯಾವರಹಳ್ಳಿ ವಿದ್ಯುತ್‌ ಉಪಕೇಂದ್ರಕ್ಕೆ ಎಳೆಯುವುದು. 
ಉದ್ದೇಶಿತ ಮಾರ್ಗ ಉದ್ದ (3.61 ಕಿ.ಮೀ.) 








ಭಾಗ - ೩ 


ಇ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ 


೧೬೪೯ 








pe 


ಯೋಜನೆಯ ಹೆಸರು 


ಹಾದು ಹೋಗುವ ಹಳ್ಳಿಗಳು 


ಅಂದಾಜು 
ವೆಚ್ಚ 





~~ 
ಕ 


66 ಕೆ.ವಿ. ಒಂಟಿ ಮಾರ್ಗವನ್ನು ಹಾಲಿ ಇರುವ 
ಗೋಪುರದ ಮೇಲೆ (ಎನ್‌.ಆರ್‌.ಕಾನ್‌ ಮಾರ್ಗ) ಹಾಲಿ 
66 11 ಕೆ.ವಿ. ಪಂಡರಹಳ್ಳಿ ವಿದ್ಯುತ್‌ ಉಪ 
ಕೇಂದ್ರದಿಂದ-ಚಿತ್ರದುರ್ಗ “4” ಪೋಲ್‌ ಸ್ಪಕ್ಷರ್‌ ವರೆಗೆ 
ಎಳೆಯುವುದು. 


ಮಠದ ಕುರಬರಹಟ್ಟಿ, ಚಿತ್ರದುರ್ಗ ಆಶ್ರಯ ಕಾಲೋನಿ, 
ಹತ್ತಿರ. 


ಇತ 
54 ಲಕ್ಷಗಳು 





66 ಕೆ.ವಿ. ಜೋಡಿ ವಿದ್ಯುತ್‌ ಪ್ರಸರಣ ಮಾರ್ಗವನ್ನು 
ಹಾಲಿ 220/ 66 ಕೆ.ವಿ. ಹಿರಿಯೂರು ವಿದ್ಯುತ್‌ ಸ್ವೀಕರಣ 
ಕೇಂದ್ರದಿಂದ- ಉದ್ದೇಶಿತ 66/ 11 ಕೆ.ವಿ. ರಂಗನಾಥಪುರ 
ವಿದ್ಯುತ್‌  ಉಪಕೇಂದ್ರಕ್ಕೆ ಲೈನ್‌ ಎಳೆಯುವುದು. 
ಉದ್ದೇಶಿತ ಮಾರ್ಗ ಉದ್ದ (11.0 ಕಿ.ಮೀ.) 


ಹಿರಿಯೂರು, ಹೊಂಬರಗೆರೆ, ಹೊಸಏಳನಾದು, 
ಪುಟ್ಟನಕಟ್ಟೆ, ಕಸವನಹಳ್ಳಿ, ಉಪ್ಪಲಗೆರೆ, ಸರಹದ್ದುಗಳು. 


99 ಲಕ್ಷಗಳು 





66 ಕೆ.ವಿ. ಜೋಡಿ ವಿದ್ಯುತ್‌ ಪ್ರಸರಣ ಮಾರ್ಗವನ್ನು 
ಉದ್ದೇಶಿತ 22) 66 ಕೆ.ವಿ. ತಳಕ ವಿದ್ಯುತ್‌ 
ಕೇಂದ್ರದಿಂದ- ಉದ್ದೇಶಿತ 66/ 11 ಕೆ.ವಿ. ಗೌರಸಮುದ್ರ 
ವಿದ್ಯುತ್‌ ಉಪಕೇಂದ್ರಕ್ಕೆ ಲೈನ್‌ ಏಳೆಯುವುದು. 
ಉದ್ದೇಶಿತ ಮಾರ್ಗ ಉದ್ದ (15.0 ಕಿ.ಮೀ.) 


ತಳಕ, ಗರಣಿ, ಬೇಡರಟ್ಟಿ ಹಳ್ಳಿ, ಚಿಕ್ಕಳ್ಳಿ, 
ಪಾಲಿನಾಯಕನಕಟ್ಟೆ, ಕರಿಬೋರನಹಟ್ಟೆ, : ಮನ್ನೆಕೊಂಟೆ, 
ಕಾರೆಬೋರನಹಟ್ಟೆ, ಮಿಕ್ಕಾಂಬೆ, ಸರಹದ್ದು. 


180 ಲಕ್ಷಗಳು 





10. 


66 ಕೆ.ವಿ. ಲಿಲೊ ವಿದ್ಯುತ್‌ ಪ್ರಸರಣ ಮಾರ್ಗವನ್ನು 
ಹಾಲಿ ಇರುವ 66 ಕೆ.ವಿ. ದಾವಣಗೆರೆ-ಶಿವಮೊಗ್ಗ-1 
ಮಾರ್ಗದಿಂದ ಟ್ಯಾಪ್‌ ಮಾಡಿ- ಉದ್ದೇಶಿತ 66 11 
ಕೆ.ವಿ. ಭಾನುವಳ್ಳಿ ವಿದ್ಯುತ್‌ ಉಪಕೇಂದ್ರಕ್ಕೆ ಮಾರ್ಗವನ್ನು 
ಎಳೆಯುವುದು. ಉದ್ದೇಶಿತ ಮಾರ್ಗ ಉದ್ದ (0.78 
ಕಿ.ಮೀ.) 


ಏಕ್ಕಗುಂದಿ, ಹಳ್ಳಿಯ ಸರಹದ್ದು 
೧ಎ 


15 ಲಕ್ಷಗಳು 





11. 





66 ಕೆ.ವಿ. ಒಂಟಿ ವಿದ್ಯುತ್‌ ಪ್ರಸರಣ ಮಾರ್ಗವನ್ನು 
ಹಾಲಿ ಇರುವ ದಾವಣಗೆರೆ-ಶಿವಮೊಗ್ಗ-2 ಮಾರ್ಗದಿಂದ 
ಟ್ಯಾಪ್‌ ಮಾಡಿ- ಉದ್ದೇಶಿತ 66 11 ಕೆ.ವಿ. 
ದೇವರಬೆಳೆಕೆರೆ ವಿದ್ಯುತ್‌ ಉಪಕೇಂದ್ರಕ್ಕೆ ಮಾರ್ಗವನ್ನು 
ಎಳೆಯುವುದು. 

ಉದ್ದೇಶಿತ ಮಾರ್ಗ ಉದ್ದ (7.19 ಕಿ.ಮೀ.) 








ಲದಡಿ, ಬೆತ್ತಲಕಟ್ಟೆ, ಮಾದ ಹದಡಿ, ದೇವರಬೆಳೆಕೆರೆ 
ಸರಹದ್ದು. 





84 ಲಕ್ಷಗಳು 





ಹಾಗೂ ಚಲಾಯಿಸುತ್ತದೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ 
ಟೆಲಿಗ್ರಾಫ್‌ ಭಾಗ-॥। (ಕೇಂದ್ರಿಯ ಕಾಯ್ದೆ 1886ರ 13 ಅನ್ವಯ) ಅಧಿನಿಯಮ, ಟೆಲಿಗ್ರಾಫ್‌ ಹೊಂದಿರುವ ಎಲ್ಲಾ ಅಧಿಕಾರಿಗಳನ್ನು ಹೊಂದಿರುತ್ತದೆ 


ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ 


ಪ್ರಕಟವಾದ 60 ದಿನಗಳ ಒಳಗಾಗಿ ಕಾರ್ಯನಿರ್ವಾಹಕ ಇಂಜಿನೀಯರರು (ವಿ), ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಆರ್‌.ಹೆಚ್‌. ಬಿಲ್ಲಿಂಗ್‌, 
ಎರಡನೇ ಮಹಡಿ, ಪಿ.ಬಿ. ರಸ್ತೆ, ದಾವಣಗೆರೆ-02, ಇವರಿಗೆ ಕಳುಹಿಸುವುದು. 


ಪಿ.ಡಿ.75 


ಕಾರ್ಯನಿರ್ವಾಹಕ ಇಂಜಿನೀಯರ್‌ (ವಿ), 
ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ದಾವಣಗೆರೆ. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ ಬೃಹತ್‌ ಕಾಮಗಾರಿ ವಿಭಾಗ, ತುಮಕೂರು 


ಪ್ರಕಟಣೆ 


ಸಂಖ್ಯೆ: ಕಾನಿಇಂ/ ಬೃಕಾವಿ/ ತು/ 05-06 17-18, ದಿನಾಂಕ:1ನೇ ಏಪ್ರಿಲ್‌, 2006 
ಕ.ವಿ.ಪ್ರ.ನಿ.ನಿ. 1948ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮದ ಪ್ರಕರಣ 28 (ಎ) ಅನ್ವಯ ಈ ಕೆಳಗೆ ತಿಳಿಸಿರುವ ಯೋಜನೆಗಳನ್ನು 











ರೂಪಿಸಿದೆ. ಹಾಗೂ ಸದರಿ ಯೋಜನೆಗಳನ್ನು ಲೈಸೆನ್ಸ್‌ದಾರರು ಮತ್ತು ಆಸಕ್ತರು ಯಾವುದೇ ಇತರ ವ್ಯಕ್ತಿಗಳ ತಿಳುವಳಿಕೆಗಾಗಿ ಸದರಿ ನಿಯಮದ 
ಪ್ರಕರಣ 29(11)ರ ಅನ್ವಯ ಈ ಮೂಲಕ ಪ್ರಕಟಿಸಲಾಗಿದೆ. ಯೋಜನೆಗಳ ವಿವರ ಈ ಕೆಳಕಂಡಂತಿವೆ. 
ಕ್ರ. ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು ಯೋಜನೆಯ ಹಾದುಹೋಗುವ ಪ್ರದೇಶ 
ಸಂ. ಅಂದಾಜು ವೆಚ್ಚ 
(ಲಕ್ಷ ರೂಗಳಲ್ಲಿ) 
1. ತುಮಕೂರು ತಾಲ್ಲೂಕು, ಬಡ್ಡಿಹಳ್ಳಿ | 1. ಬಡ್ಡಿಹಳ್ಳಿ ಮತ್ತು ಸುತ್ತಮುತ್ತಲಿನ | 518.12. ಬಡ್ಡಿಹಳ್ಳಿ 
ಗ್ರಾಮದಲ್ಲಿ (ಸರ್ವೆ ನಂ.442ರ) | ಗ್ರಾಮಗಳಲ್ಲಿ ವಿದ್ಯುತ್‌ ವೋಲ್ಟೇಜ್‌ 
ಸ್ಥಾಪಿಸಲು ಉದ್ದೇಶಿಸಿರುವ 66/11 | ಉತ್ತಮಪಡಿಸುವುದು. 
ಕೆ.ವಿ. ಉಪಸ್ಥಾವರಕ್ಕೆ ಹಾಲಿ | ೩. ಮಾರ್ಗವ್ಯವಸ್ಥೆಯಲ್ಲಿ ನಷ್ಟವನ್ನು 
ಇರುವ ಹಿರೇಹಳ್ಳಿ- ಮೆಳೇಕೋಟೆ | ಕಡಿಮೆಗೊಳಿಸುವುದು. 
ಮಾರ್ಗದಿಂದ 0.3 ಕಿ.ಮೀ. | 3. ಹಿರೇಹಳ್ಳಿ, ಮೆಳೇಕೋಟೆ, ತುಮಕೂರು 
ಉದ್ದದ 66 ಕೆ.ವಿ. ಲಿಲೋ ಉಪಸ್ಥಾವರಗಳ ಮೇಲಿನ ಒತ್ತಡವನ್ನು 
ಮಾರ್ಗ ಮತ್ತು ಉಪಸ್ಥಾವರ ಕಡಿಮೆಗೊಳಿಸುವುದು. 
ನಿರ್ಮಾಣ. 4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ಕಾಪಾಡುವುದು. 
5. ಮುಂಬರುವ ಗ್ರಾಹಕರ 
ಬೇಡಿಕೆಗಳಿಗನುಸಾರವಾಗಿ ಸರಬರಾಜಿನ 
ಅವಕಾಶ ಕಲ್ಪಿಸುವುದು. 









































೧೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 
ಕ್ರ. ಯೋಜನೆಯ ಹೆಸರು ಯೋಜನೆಯ ಪ್ರಮುಖ ಲಕ್ಷಣಗಳು ಯೋಜನೆಯ ಹಾದುಹೋಗುವ ಪ್ರದೇಶ 
ಸಂ. ಅಂದಾಜು ವೆಚ್ಚ 

(ಲಕ್ಷ ರೂಗಳಲ್ಲಿ) 

2. | ತಿಪಟೂರು ತಾಲ್ಲೂಕು, | 1. ಹುಣಸೇಘಟ್ಟ ಮತ್ತು ಸುತ್ತ ಮುತ್ತಲಿನ | 441.11 ಗೊಲ್ಲರಹಟ್ಟಿ, ಮದನೂರು, 
ಹುಣಸೇಘಟ್ಟ ಗ್ರಾಮದಲ್ಲಿ | ಗ್ರಾಮಗಳಲ್ಲಿ ವಿದ್ಯುತ್‌ ವೋಲ್ಟೇಜ್‌ ಹೊನ್ನೇನಹಳ್ಳಿ, 
ನಿರ್ಮಿಸಲು ಉದ್ದೇಶಿಸಿರುವ 110/ | ಉತ್ತಮಪಡಿಸುವುದು. ತಾಡಸೂರು, 

11 ಕೆ.ವಿ. ಉಪಸ್ಥಾವರಕ್ಕೆ ಹಾಲಿ | ೩. ಮಾರ್ಗವ್ಯವಸ್ಥೆಯಲ್ಲಿನ ನಷ್ಟವನ್ನು ಮೇಲೇದೇವರಹಳ್ಳಿ, 
ಇರುವ ತಿಪಟೂರು-ಅರಸೀಕೆರೆ | ಕಡಿಮೆಗೊಳಿಸುವುದು. ಗಂಗನಘಟ್ಟ, 
ಮಾರ್ಗದಿಂದ 16.57 ಕಿ.ಮೀ. | 3. ತಿಪಟೂರು ಉಪಸ್ಥಾವರದ ಮೇಲಿರುವ ಹುಣಸೇಘಟ್ಟ. 
ಉದ್ದದ ಒಂಟಿ ಮಾರ್ಗದ | ಅಧಿಕ ಒತ್ತಡವನ್ನು ಕಡಿಮೆ ಮಾಡುವುದು. 
ನಿರ್ಮಾಣ ಮತ್ತು ಉಪಸ್ಥಾವರ, 4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಹುಣಸೇಘಟ್ಟ ಗ್ರಾಮದಲ್ಲಿ ಸರ್ವೆ | ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ನಂ.65/1, 65/ 2, 65/ 3, 66/ 1, | ಕಾಪಾಡುವುದು. 
66/2 ರಲ್ಲಿ ನಿರ್ಮಿಸುವುದು. 5. ಮುಂಬರುವ ಗ್ರಾಹಕರ 

ಬೇಡಿಕೆಗಳಿಗನುಸಾರವಾಗಿ ಸರಬರಾಜಿನ 

ಅವಕಾಶ ಕಲ್ಪಿಸುವುದು. 

3. | ಗುಬ್ಬಿ ತಾಲ್ಲೂಕು, ನಿಟ್ಟೂರಿನಲ್ಲಿ | 1. ನಿಟ್ಟೂರಿನಲ್ಲಿ ಮತ್ತು ಸುತ್ತ ಮುತ್ತಲಿನ | 1673.39 ನಿಟ್ಟೂರು 
(ಸರ್ವೆ ನಂ.58/ ಪಿ6) ಸ್ಥಾಪಿಸಲು | ಗ್ರಾಮಗಳಲ್ಲಿ ವಿದ್ಯುತ್‌ ವೋಲ್ಟೇಜ್‌ 
ಉದ್ದೇಶಿಸಿರುವ 220/ 110/ 11 | ಉತ್ತಮಪಡಿಸುವುದು. 
ಕೆ.ವಿ. ಉಪಸ್ಥಾವರಕ್ಕೆ ಹಾಲಿ | 2. ಮಾರ್ಗವ್ಯವಸ್ಥೆಯಲ್ಲಿನ ನಷ್ಟವನ್ನು 
ಇರುವ 220 ಕೆ.ವಿ. ಬಿ3- ಬಿ4 | ಕಡಿಮೆಗೊಳಿಸುವುದು. 
ಮಾರ್ಗದಿಂದ 220 ಕೆ.ವಿ. ಲಿಲೋ | 3. ಕೆ.ಬಿ.ಕ್ರಾಸ್‌ ಉಪಸ್ಥಾವರದ ಮೇಲಿರುವ 
ಮಾರ್ಗವನ್ನು ನಿರ್ಮಿಸುವುದು | ಅಧಿಕ ಒತ್ತಡವನ್ನು ಕಡಿಮೆ ಮಾಡುವುದು. 
ಹಾಗೂ ನಿಟ್ಟೂರಿನಲ್ಲಿ 2100 | 4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಎಂ.ವಿ.ಎ. 220110/ 11 ಕೆ.ವಿ. | ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ಉಪಸ್ಥಾವರ ನಿರ್ಮಿಸುವುದು. ಕಾಪಾಡುವುದು. 

5. ಮುಂಬರುವ ಗ್ರಾಹಕರ 
ಬೇಡಿಕೆಗಳಿಗನುಸಾರವಾಗಿ ಸರಬರಾಜಿನ 
ಅವಕಾಶ ಕಲ್ಪಿಸುವುದು. 

4. | ಸಂಪಿಗೆ-ತುರುವೇಕೆರೆ ಗ್ರಾಮದ |1. ಸಂಪಿಗೆ ಮತ್ತು ಸುತ್ತ ಮುತ್ತಲಿನ | 471.90 ದೊಡ್ಡಗುಣಿ, ದೇವ್ರಹಟ್ಟಿ, 
ಸರ್ವೆ ನಂ.170 ಮತ್ತು 56ರಲ್ಲಿ | ಗ್ರಾಮಗಳಲ್ಲಿ ವಿದ್ಯುತ್‌ ವೋಲ್ಟೇಜ್‌ ನೇರಳಕೆರೆ,  ಅಮಸಂದ್ರ, 
10 11 ಕೆ.ವಿ. ವಿದ್ಯುತ್‌ | ಉತ್ತಮಪಡಿಸುವುದು. ವೆಲ್ಲಬಾಗಿ, ಗುಂಡಿ 
ಉಪಸ್ಥಾವರ ನಿರ್ಮಾಣ ಮತ್ತು | 2. ಮಾರ್ಗವ್ಯವಸ್ಥೆಯಲ್ಲಿನ ನಷ್ಟವನ್ನು ಕಾವಲ್‌, ಬ್ಯಾಡವಳ್ಳಿ 
ಅದಕ್ಕೆ 11.56 ಕಿ.ಮೀ. ಉದ್ದದ | ಕಡಿಮೆಗೊಳಿಸುವುದು. ಕಾವಲ್‌. 

110 ಕೆ.ವಿ. ಒಂಟಿ ಮಾರ್ಗವನ್ನು | 3. ತುರುವೇಕೆರೆ ಉಪಸ್ಥಾವರದ ಮೇಲಿರುವ 
ನಿಟ್ಟೂರು-ದೊಡ್ಡಗುಣಿ ಅಧಿಕ ಒತ್ತಡವನ್ನು ಕಡಿಮೆ ಮಾಡುವುದು. 
ಮಾರ್ಗದಿಂದ ನಿರ್ಮಿಸುವುದು. 4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ಕಾಪಾಡುವುದು. 
5. ಮುಂಬರುವ ಗ್ರಾಹಕರ 
ಬೇಡಿಕೆಗಳಿಗನುಸಾರವಾಗಿ ಸರಬರಾಜಿನ 
ಅವಕಾಶ ಕಲ್ಪಿಸುವುದು. 

5. | ಕೊರಟಗೆರೆ ತಾಲ್ಲೂಕು ಊರ್ಡಿಗೆರೆ | 1. ಊರ್ಡಿಗೆರೆ ಮತ್ತು ಸುತ್ತ ಮುತ್ತಲಿನ | 323.29 ಸಿದ್ದಲಿಂಗಯ್ಯನಪಾಳ್ಯ, 
ಗ್ರಾಮದ ಸರ್ವೆ ನಂ.15/ 2, 15/6, | ಗ್ರಾಮಗಳಲ್ಲಿ ವಿದ್ಯುತ್‌ ವೋಲ್ಟೇಜ್‌ ಕೊಡಿಗೇನಹಳ್ಳಿ! 

1517, 159ರಲ್ಲಿ 2x8 ಎಂವಿಎ | ಉತ್ತಮಪಡಿಸುವುದು. ಕೆಂಪನಹಳ್ಳಿ, ಊರ್ಡಿಗೆರೆ 
66/11 ಕೆ.ವಿ. ವಿದ್ಯುತ್‌ | 2. ಮಾರ್ಗವ್ಯವಸ್ಥೆಯಲ್ಲಿನ ನಷ್ಟವನ್ನು 
ಉಪಸ್ಥಾವರವನ್ನು ಸ್ಥಾಪಿಸುವುದು | ಕಡಿಮೆಗೊಳಿಸುವುದು. 








ಮತ್ತು ಅದಕ್ಕಾಗಿ ಹಾಲಿ ಇರುವ 
ಹಿರೇಹಳ್ಳಿ- ಕೋಳಾಲ 66 ಕೆ.ವಿ. 
ಮಾರ್ಗದಿಂದ 2.5 ಕಿ.ಮೀ. 
ಉದ್ದದ 66 ಕೆ.ವಿ. ಲಿಲೋ 
ಮಾರ್ಗವನ್ನು ನಿರ್ಮಿಸುವುದು. 





3. ಕೊಳಾಲ ಉಪಸ್ಥಾವರದ ಮೇಲಿರುವ 
ಅಧಿಕ ಒತ್ತಡವನ್ನು ಕಡಿಮೆ ಮಾಡುವುದು. 


4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ಕಾಪಾಡುವುದು. 

5. ಮುಂಬರುವ ಗ್ರಾಹಕರ 
ಬೇಡಿಕೆಗಳಿಗನುಸಾರವಾಗಿ ಸರಬರಾಜಿನ 


ಅವಕಾಶ ಕಲ್ಪಿಸುವುದು. 














ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ 


೧೬೫೧ 








(೧೬ 


ಯೋಜನೆಯ ಹೆಸರು 


2 
2 


ಯೋಜನೆಯ ಪ್ರಮುಖ ಲಕ್ಷಣಗಳು 


ಯೋಜನೆಯ 
ಅಂದಾಜು ವೆಚ್ಚ 
(ಲಕ್ಷ ರೂಗಳಲ್ಲಿ) 


ಹಾದುಹೋಗುವ ಪ್ರದೇಶ 





೦ 
೯ 


ಗುಬ್ಬಿ ತಾಲ್ಲೂಕು, ಕಡಬಾ 
ಸನಂ.183ರಲ್ಲಿ 2410 ಎಂವಿಎ 
11011 ಕೆ.ವಿ. ವಿದ್ಯುತ್‌ 
ಉಪಸ್ಥಾವರವನ್ನು ನಿರ್ಮಿಸುವುದು 
ಮತ್ತು ಅದಕ್ಕಾಗಿ 1.18 ಕಿ.ಮೀ. 


ಗ್ರಾಮದ 


1. ಕಡಬ ಮತ್ತು ಸುತ್ತ ಮುತ್ತಲಿನ ಗ್ರಾಮಗಳಲ್ಲಿ 
ವಿದ್ಯುತ್‌ ವೋಲ್ಟೇಜ್‌ ಉತ್ತಮಪಡಿಸುವುದು. 
2... ಮಾರ್ಗವ್ಯವಸ್ಥೆಯಲ್ಲಿನ ನಷ್ಟವನ್ನು 
ಕಡಿಮೆಗೊಳಿಸುವುದು. 

3. ಕಲ್ಲೂರು ಉಪಸ್ಥಾವರದ ಮೇಲಿರುವ 


354.63 


ಹೊಸಪಾಳ್ಯ, ಕಡಬ 


ಉದ್ದದ 110 ಕೆ.ವಿ. ಲಿಲೋ | ಅಧಿಕ ಒತ್ತಡವನ್ನು ಕಡಿಮೆ ಮಾಡುವುದು. 
ಮಾರ್ಗವನ್ನು ನಿಟ್ಟೂರು-ಕಲ್ಲೂರು | 4. ವಿದ್ಯುತ್‌ ಸರಬರಾಜಿನ ಗುಣಮಟ್ಟ 
ಮಾರ್ಗದಿಂದ ನಿರ್ಮಿಸುವುದು. ಉತ್ತಮ ಪಡಿಸುವುದು ಮತ್ತು ಸ್ಥಿರತೆ 
ಕಾಪಾಡುವುದು. 
5. ಮುಂಬರುವ 
ಬೇಡಿಕೆಗಳಿಗನುಸಾರವಾಗಿ 
ಅವಕಾಶ ಕಲ್ಪಿಸುವುದು. 

ಕ.ವಿ.ಪ್ರ.ನಿ.ನಿ. ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮ ಭಾಗ-॥ ರ 
(ಕೇಂದ್ರ ಕಾಯ್ದೆ 1886ರ 13 ಅನ್ವಯ) ಅಧಿನಿಯಮ ಟೆಲಿಗ್ರಾಫ್‌ ಹೊಂದಿರುವ ಎಲ್ಲಾ ಅಧಿಕಾರಿಗಳನ್ನು ಹೊಂದಿರುತ್ತದೆ ಹಾಗೂ ಚಲಾಯಿಸುತ್ತದೆ. 
ಸದರಿ ಯೋಜನೆಗಳಿಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 60 ದಿನಗಳ ಒಳಗಾಗಿ 
ಕಾರ್ಯನಿರ್ವಾಹಕ ಅಭಿಯಂತರರು (ವಿ) ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ಕೋತಿತೋಪು, ತುಮಕೂರು-02 ಇವರಿಗೆ ಕಳುಹಿಸುವುದು. 

ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) 
ಬೃಹತ್‌ ಕಾಮಗಾರಿ ವಿಭಾಗ, ಕವಿಪ್ರನಿನಿ, ತುಮಕೂರು. 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 
ಕುಲಸಚಿವರವರ ಆಡಳಿತ ಕಛೇರಿ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರು-560 065 
ಅಧಿಸೂಚನೆ 
ಸಂಖ್ಯೆ:ಆಕ: ಸಾವಿ-2: ಮಾಹಿತಿ ಹಕ್ಕು ಕಾಯ್ದೆ: 2005-06, ದಿನಾಂಕ:3ನೇ ಮಾರ್ಚ್‌, 2006 
ವಿಷಯ: 2005ರ ಕೇಂದ್ರ ಸರ್ಕಾರದ ಮಾಹಿತಿ ಹಕ್ಕು ಕಾಯ್ದೆಯ ಅನುಷ್ಠಾನ ಕುರಿತು. 
ಉಲ್ಲೇಖ: 1. ಕುಲಸಚಿವರು, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ: ಆಕ: ಸಾವಿ-2: ಮಾಹಿತಿ ಹಕ್ಕು 
ಕಾಯ್ದೆ: 2005-06 ದಿನಾಂಕ: 08.09.2005. 

2005ರ ಮಾಹಿತಿ ಹಕ್ಕು ಕಾಯ್ದೆ (2005ರ ಕಾಯ್ದೆ ಸಂ.22) ಸೆಕ್ಷನ್‌ 5(1) ಮತ್ತು 5()ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ಸಂಬಂಧಿಸಿದಂತೆ, ದಿನಾಂಕ: 08.09.2005ರಂದು (ಉಲ್ಲೇಖ: 1) ನೇಮಕಮಾಡಿದ್ದ ಪ್ರಾಧಿಕಾರಗಳ ಜೊತೆಗೆ ಈ 
ಕೆಳಕಂಡ ಪ್ರಾಧಿಕಾರಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 
1. ಕುಲಸಚಿವರು, ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಶೈಕ್ಷಣಿಕ ಆಡಳಿತಾತಕ್ರ ವಿಷಯಗಳು) 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. 
ಉಪ ಕುಲಸಚಿವರು! ಸಹಾಯಕ ಕುಲಸಚಿವರು, ಕೃಷಿ 


ಗ್ರಾಹಕರ 
ಸರಬರಾಜಿನ 























ಪಿ.ಡಿ.76 








ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಶೈಕ್ಷಣಿಕ ಆಡಳಿತಾತಕ್ರ 








ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು ವಿಷಯಗಳು) 

A ಆಡಳಿತಾಧಿಕಾರಿಗಳು, ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸೇವಾ ಮತ್ತು ನೇಮಕಾತಿ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. ವಿಷಯಗಳು) 
ಉಪ ಆಡಳಿತಾಧಿಕಾರಿಗಳು! ಸಹಾಯಕ ಆಡಳಿತಾಧಿಕಾರಿಗಳು, | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸೇವಾ ಮತ್ತು ನೇಮಕಾತಿ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು ವಿಷಯಗಳು) 





3. ಹಣಕಾಸು ನಿಯಂತ್ರಣಾಧಿಕಾರಿಗಳು, 

ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. 

ಉಪ ಹಣಕಾಸು ನಿಯಂತ್ರಣಾಧಿಕಾರಿಗಳು/ ಸಹಾಯಕ 
ಹಣಕಾಸು ನಿಯಂತ್ರಣಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ, 
ಗಾ.ಕೃ.ವಿ.ಕೇ., ಬೆಂಗಳೂರು 

4. ಸಂಶೋಧನಾ ನಿರ್ದೇಶಕರು, 

ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. 

ಸಹ ಸಂಶೋಧನಾ ನಿರ್ದೇಶಕರು/ ಹಿರಿಯ ಕ್ಷೇತ್ರಾಧೀಕ್ಷಕರು, 
ವಲಯ ಸಂಶೋಧನಾ ಕೇಂದ್ರಗಳು! ಕ್ಷೇತ್ರಾದೀಕ್ಷಕರು, ಕೃಷಿ 
ಸಂಶೋಧನಾ ಕೇಂದ್ರ, ವಿಶ್ವವಿದ್ಯಾನಿಲಯ, 
ಬೆಂಗಳೂರು. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಹಣಕಾಸು ವಿಷಯಗಳು) 





ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಹಣಕಾಸು ವಿಷಯಗಳು) 





ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸಂಶೋಧನೆ ಮತ್ತು ಸಂಶೋಧನಾ 
ಕೇಂದ್ರಗಳ ವಿಷಯಗಳು) 

ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸಂಶೋಧನೆ ಮತ್ತು 
ಸಂಶೋಧನಾ ಕೇಂದ್ರಗಳ ವಿಷಯಗಳು) 





ಎ 
ಕೃಷಿ 

































































೧೬೫೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 
5. ವಿಸ್ತರಣಾ ನಿರ್ದೇಶಕರು, ಸಾರ್ವಜನಿಕ ಮಾಹಿತಿ ಅಧಿಕಾರಿ (ತರಬೇತಿ ಮತ್ತು ವಿಸ್ತರಣೆಗೆ 
ಕೃಷಿ ವಿಶ್ವವಿದ್ಯಾನಿಲಯ, ಹೆಬ್ಬಾಳ, ಬೆಂಗಳೂರು. ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳು) 
ವಿಸ್ತರಣಾ ಸಂಯೋಜಕರು, ವಿಸ್ತರಣಾ ಮುಂದಾಳುಗಳು! | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ತರಬೇತಿ ಮತ್ತು 
ತರಬೇತಿ ಸಂಘಟಕರು/ ಮುಖ್ಯ ಬೋಧಕ, (ರೈತ ತರಬೇತಿ | ವಿಸ್ತರಣೆಗೆ ಸಂಬಂಧಿಸಿದ ಆಡಳಿತಾತಕ್ರ ವಿಷಯಗಳು) 
ಕೇಂದ್ರ), ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು 
6. ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಸಾರ್ವಜನಿಕ ಮಾಹಿತಿ ಅಧಿಕಾರಿ (ವಿದ್ಯಾರ್ಥಿ ಕಲ್ಯಾಣ! ಕ್ರೀಡೆ! 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಷಯಗಳು) 
ಉಪ ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಕೃಷಿ | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ವಿದ್ಯಾರ್ಥಿ ಕಲ್ಕಾಣ/ 
ವಿಶ್ವವಿದ್ಯಾನಿಲಯ, ಗಾ.ಕ್ಷ.ವಿ.ಕೇ., ಬೆಂಗಳೂರು ಕ್ರೀಡೆ/ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಷಯಗಳು) 
7. ಆಸ್ತಿ ಅಧಿಕಾರಿಗಳು, ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಭೂಮಿ, ಕಟ್ಟಡಗಳು, ನಾಗರೀಕ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. ಕಾಮಗಾರಿಗಳು ದರಖಾಸ್ತು (ಟೆಂಡರು) ಮತ್ತು ಆಸ್ತಿ ನಿರ್ವಹಣೆಗೆ 
ಸಂಬಂಧಿಸಿದ ವಿಷಯಗಳು) 
ಕಾರ್ಯನಿರ್ವಾಹಕ ಅಭಿಯಂತರರು/ ಸಹಾಯಕ | ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಭೂಮಿ, ಕಟ್ಟಡಗಳು, ನಾಗರೀಕ 
ಕಾರ್ಯನಿರ್ವಾಹಕ ಅಭಿಯಂತರರು, ಕೃಷಿ | ಕಾಮಗಾರಿಗಳು ದರಖಾಸ್ತು (ಟೆಂಡರು) ಮತ್ತು ಆಸ್ತಿ ನಿರ್ವಹಣೆಗೆ 
ವಿಶ್ವವಿದ್ಯಾನಿಲಯ, ಬೆಂಗಳೂರು. ಸಂಬಂಧಿಸಿದ ವಿಷಯಗಳು) 
8. ಶಿಕ್ಷಣ ನಿರ್ದೇಶಕರು (ಸ್ನಾತಕೋತ್ತರ) ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸ್ನಾತಕೋತ್ತರ ಶಿಕ್ಷಣಕ್ಕೆ ಸಂಬಂಧಿಸಿದ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ವಿಷಯಗಳು) 
ಬೆಂಗಳೂರು. 
ಸಹಾಯಕ ಕುಲಸಚಿವರು, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಸ್ನಾತಕೋತ್ತರ ಶಿಕ್ಷಣಕ್ಕೆ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. ಸಂಬಂಧಿಸಿದ ವಿಷಯಗಳು) 
9. ಶಿಕ್ಷಣ ನಿರ್ದೇಶಕರು (ಕೃಷಿ) ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು ಆವರಣ, ಶೈಕ್ಷಣಿಕ 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಮತ್ತು ಆಡಳಿತಾತಕ್ರ ವಿಷಯಗಳು) 
ಬೆಂಗಳೂರು. 
ಸಹಾಯಕ ಆಡಳಿತಾಧಿಕಾರಿಗಳು! ಸಹಾಯಕ ಕುಲಸಚಿವರು! | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು! ಸಹಾಯಕ | ಆವರಣ, ಶೈಕ್ಷಣಿಕ ಮತ್ತು ಆಡಳಿತಾತಕ್ರ ವಿಷಯಗಳು) 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 
ಪಾಲಕರು, ಕೃಷಿ ಮಹಾವಿದ್ಯಾಲಯ, ಗಾ.ಕೃ.ವಿ.ಕೇ., 
ಬೆಂಗಳೂರು. 
10. ಶಿಕ್ಷಣ ನಿರ್ದೇಶಕರು (ಕೃಷಿ) ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು ಆವರಣ, ಶೈಕ್ಷಣಿಕ! 
ಕೃಷಿ ಮಹಾ ವಿದ್ಯಾಲಯ, ವಿ.ಸಿ. ಫಾರಂ, ಮಂಡ್ಯ. ಆಡಳಿತಾತ್ಮಕ ವಿಷಯಗಳು) 
ಸಹಾಯಕ ಆಡಳಿತ ಅಧಿಕಾರಿಗಳು/ ಸಹಾಯಕ ಕುಲಸಚಿವರು! | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು! ಸಹಾಯಕ | ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 
ಪಾಲಕರು/ ಕೃಷಿ ಮಹಾವಿದ್ಯಾಲಯ, ವಿ.ಸಿ. ಫಾರಂ., 
ಮಂಡ್ಯ. 
11. ಶಿಕ್ಷಣ ನಿರ್ದೇಶಕರು (ಕೃಷಿ) ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು ಆವರಣ, ಶೈಕ್ಷಣಿಕ! 
ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ಆಡಳಿತಾತ್ಮಕ್ರ ವಿಷಯಗಳು) 
ಸಹಾಯಕ ಆಡಳಿತ ಅಧಿಕಾರಿಗಳು! ಸಹಾಯಕ ಕುಲಸಚಿವರು! | ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಕಾಲೇಜು ಮತ್ತು 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು! ಸಹಾಯಕ | ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 
ಪಾಲಕರು! ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. 
12. ಶಿಕ್ಷಣ ನಿರ್ದೇಶಕರು (ತೋಟಗಾರಿಕೆ) ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ ಮತ್ತು 


ತೋಟಗಾರಿಕೆ ಮಹಾವಿದ್ಯಾಲಯ, ಮೂಡಿಗೆರೆ. 


ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 





ಸಹಾಯಕ ಆಡಳಿತಾಧಿಕಾರಿಗಳು! ಸಹಾಯಕ ಕುಲಸಚಿವರು! 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು! ಸಹಾಯಕ 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು! ಸಹಾಯಕ ಗ್ರಂಥ 
ಪಾಲಕರು! ತೋಟಗಾರಿಕೆ ಮಹಾವಿದ್ಯಾಲಯ, ಮೂಡಿಗೆರೆ. 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ 
ಮತ್ತು ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 














ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು/ ಸಹಾಯಕ 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 


ಪಾಲಕರು! ರೇಷ್ಮೆ ಕ್ಷಷಿ ಮಹಾವಿದ್ಕಾಲಯ, ಚಿಂತಾಮಣಿ. 





13. ಶಿಕ್ಷಣ ನಿರ್ದೇಶಕರು (ರೇಷ್ಟೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ ಮತ್ತು 
ರೇಷ್ಮೆ ಕೃಷಿ ಮಹಾವಿದ್ವಾಲಯ, ಚಿಂತಾಮಣಿ. ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 
ಸಹಾಯಕ ಆಡಳಿತಾಧಿಕಾರಿಗಳು! ಸಹಾಯಕ ಕುಲಸಚಿವರು! | ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ ಮತ್ತು 


ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 


೨ ಇವಿ 








ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ 


೧೬೫೩ 








14. ಶಿಕ್ಷಣ ನಿರ್ದೇಶಕರು (ಅರಣ್ಯ) ಅರಣ್ಯ ಮಹಾವಿದ್ಯಾಲಯ, 
ಪೊನ್ನಂಪೇಟೆ. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ ಮತ್ತು 
ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 


> ಇವಿ 





ಸಹಾಯಕ ಆಡಳಿತಾಧಿಕಾರಿಗಳು! ಸಹಾಯಕ ಕುಲಸಚಿವರು/ 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು/ ಸಹಾಯಕ 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 
ಪಾಲಕರು/ ಅರಣ್ಯ ಮಹಾವಿದ್ಯಾಲಯ, ಪೊನ್ನಂಪೇಟೆ. 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ 


ಮತ್ತು ಆವರಣ, ಶೈಕ್ಷಣಿಕ! ಆಡಳಿತಾತಕ್ರ ವಿಷಯಗಳು) 





15. | ಶಿಕ್ಷಣ ನಿರ್ದೇಶಕರು (ಕೃಷಿ) 
ಕೃಷಿ ಮಹಾವಿದ್ಯಾಲಯ, ಹಾಸನ. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ ಮತ್ತು 
ಆವರಣ, ಶೈಕ್ಷಣಿಕ ಆಡಳಿತಾತಕ್ರ ವಿಷಯಗಳು) 


> ಇವಿ 





ಸಹಾಯಕ ಆಡಳಿತಾಧಿಕಾರಿಗಳು! ಸಹಾಯಕ ಕುಲಸಚಿವರು! 
ಸಹಾಯಕ ಹಣಕಾಸು ನಿಯಂತ್ರಣಾಧಿಕಾರಿಗಳು! ಸಹಾಯಕ 
ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು/ ಸಹಾಯಕ ಗ್ರಂಥ 
ಪಾಲಕರು! ಕೃಷಿ ಮಹಾವಿದ್ಯಾಲಯ, ಹಾಸನ. 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಮಹಾ ವಿದ್ಯಾಲಯ 


ಮತ್ತು ಆವರಣ, ಶೈಕ್ಷಣಿಕ! ಆಡಳಿತಾತ್ಮಕ ವಿಷಯಗಳು) 





16. ಗ್ರಂಥ ಪಾಲಕರು, 
ಕೃಷಿ ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. 


ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಗ್ರಂಥಾಲಯಕ್ಕೆ ಸಂಬಂಧಿಸಿದ 
ಆಡಳಿತಾತಕ್ರ ವಿಷಯಗಳು) 





ಉಪ ಗ್ರಂಥಪಾಲಕರು/ ಸಹಾಯಕ ಗ್ರಂಥ ಪಾಲಕರು ಕೃಷಿ 
ವಿಶ್ವವಿದ್ಯಾನಿಲಯ, ಗಾ.ಕೃ.ವಿ.ಕೇ., ಬೆಂಗಳೂರು. 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಸಂಬಂಧಿಸಿದ ಆಡಳಿತಾತಕ್ರ ವಿಷಯಗಳು) 


(ಗ್ರಂಥಾಲಯಕ್ಕೆ 





17. | ಕುಲಪತಿಗಳು, 
ಕೃಷಿ ವಿಶ್ವವಿದ್ಯಾನಿಲಯ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, 
ಬೆಂಗಳೂರು. 











ಮೇಲವಿ ಪ್ರಾಧಿಕಾರ. 





ಕುಲಸಚಿವರು. 


ಅನುಬಂಧ 
ಮಾಹಿತಿ ಹಕ್ಕು ಕಾಯ್ದೆ 
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಮಾಹಿತಿ ಪಡೆಯಲು ಅರ್ಜಿ ನಮೂನೆ 


1. ಅರ್ಜಿದಾರನ ಪೂರ್ಣ ಹೆಸರು 

2. ವಿಳಾಸ 

3. ದೂರವಾಣಿ ಸಂಖ್ಯೆ! ಮೊಬೈಲ್‌ ಸಂಖ್ಯೆ! ಫ್ಯಾಕ್ಸ್‌ ಸಂಖ್ಯೆ! 
ಇ- ಮೈಲ್‌ ಐಡಿ: 

4. ಕೋರಿರುವ ಮಾಹಿತಿ 
(ಸ್ಪಷ್ಟವಾಗಿ ಸೂಚಿಸುವುದು) 

5. ಯಾವ ಉದ್ದೇಶಗಳಿಗಾಗಿ ಮಾಹಿತಿಯ 
ಅವಶ್ಯಕತೆ ಇದೆ. 

6. ಮಾಹಿತಿ ಪಡೆಯಲು ಪಾವತಿಸಿರುವ ಶುಲ್ಕದ ವಿವರ 





ಮಾಹಿತಿ ಪಡೆಯಲು ನಿಗದಿ ಸಾಫ್ಟ್‌ ಕಾಪಿ (ಸಿ.ಡಿ.) 
ಪಡಿಸಿರುವ ಶುಲ್ಕ 


ಮೈಲ್‌. 


ಹಾರ್ಡ್‌ ಕಾಪಿ ಪ್ರತಿ ಪುಟಕ್ಕೆ ಇ. ಮೈ 





ರೂ. 100- ರೂ. 100/- 











ರೂ.1.50- ಉಚಿತ” 











*ವಿದ್ಯುನಾನ ರೂಪದಲ್ಲಿ ದೊರೆಯುವ ಮಾಹಿತಿಯನ್ನು ಮಾತ್ರ ಒದಗಿಸಲಾಗುವುದು. 


7. ಯಾವ ರೂಪದಲ್ಲಿ ಮಾಹಿತಿಯನ್ನು ಪಡೆಯಲಿ೯ಚ್ಛಿಸುವಿರಿ 


8. ಪಾವತಿಸಿದ ಶುಲ್ಕದ ವಿವರ ರೂ................. 


: ಸಾಫ್ಟ್‌ ಕಾಪಿ (ಸಿ.ಡಿ. ಹಾರ್ಡ್‌ ಕಾಪಿ! 
ಇ. ಮೈಲ್‌. 

: ಡಿ.ಡಿ. ಸಂಖ್ಯೆ: 
ದಿನಾಂಕ: 





(ಸೂಚನೆ: ಡಿಮ್ಕಾಂಡ್‌ ಡ್ರಾಫ್ಟ್‌ನ್ನು ಹಣಕಾಸು ನಿಯಂತ್ರಣಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, 
ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆಯುವುದು.) (The D.D. should be in favour of the Comptroller, UAS, GKVK, 


Bangalore.) 
ಅರ್ಜಿದಾರನ ಸಹಿ. 


ಕೃಷಿ ವಿಶ್ವವಿದ್ಯಾನಿಲಯ 
ಆಡಳಿತ ಕಛೇರಿ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರು-560 065 
ಅಧಿಸೂಚನೆ 
ಸಂಖ್ಯೆ: ಆಕ: ಸಾವಿ-2: ಮಾಹಿತಿ ಹಕ್ಕು ಕಾಯ್ದೆ: 05-06, ದಿನಾಂಕ:8ನೇ ಸೆಪ್ಟೆಂಬರ್‌, 2005 
ವಿಷಯ: 2005ರ ಕೇಂದ್ರ ಸರ್ಕಾರದ ಮಾಹಿತಿ ಹಕ್ಕು ಕಾಯ್ದೆಯ ಅನುಷ್ಟಾನ ಕುರಿತು. 


೧೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





2005ರ ಮಾಹಿತಿ ಹಕ್ಕು ಕಾಯ್ದೆ (2005ರ ಕೇಂದ್ರ ಕಾಯ್ದೆ ಸಂಖ್ಯೆ: 22) ಸೆಕ್ಟನ್‌ 5(1) ಮತ್ತು 5(2) ಗಳೆರಡರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರಾಧಿಕಾರಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಕ ಮಾಡಲಾಗಿದೆ. 
1. ಕುಲಸಚಿವರು: ಆಡಳಿತಾಧಿಕಾರಿಗಳು, ಕೃಷಿ ವಿಶ್ವವಿದ್ಯಾನಿಲಯ, ಜಿಕೆವಿಕೆ, : ಸಾರ್ವಜನಿಕ ಮಾಹಿತಿ ಅಧಿಕಾರಿ. 
ಬೆಂಗಳೂರು-560065. 
2. ಶಿಕ್ಷಣ ನಿರ್ದೇಶಕರು (ಸ್ನಾತಕೋತ್ತರ), ಕೃವಿವಿ, ಬೆಂಗಳೂರು, ಎಲ್ಲಾ ಶಿಕ್ಷಣ : ಸಹಾಯಕ ಸಾರ್ವಜನಿಕ ಮಾಹಿತಿ 
ನಿರ್ದೇಶಕರುಗಳು, ಕೃವಿವಿ, ಬೆಂಗಳೂರು, ವಿಸ್ತರಣಾ ನಿರ್ದೇಶಕರು, ಸಂಶೋಧನಾ ಅಧಿಕಾರಿ. 
ನಿರ್ದೇಶಕರು, ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರು, ಹಣಕಾಸು ನಿಯಂತ್ರಕರು, ಆಸ್ತಿ 
ಅಧಿಕಾರಿಗಳು ಮತ್ತು ಗ್ರಂಥಪಾಲಕರು, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು. 
3. ಕುಲಪತಿಗಳು, ಕೃಷಿ ವಿಶ್ವವಿದ್ಯಾನಿಲಯ, ಜಿಕೆವಿಕೆ, ಬೆಂಗಳೂರು-560 065. : ಮೇಲ್ಮನವಿ ಪ್ರಾಧಿಕಾರ. 


ಪಿ.ಡಿ.77 ಕುಲಸಚಿವರು. 


ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, 
ಮೈಸೂರು ರವರ ನ್ಯಾಯಾಲಯ 

ಉಪಸ್ಥಿತರು: ಹೊನ್ನಪ್ಪ, 

ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು. 
ಫಿರ್ಯಾದಿ: ಅಬಕಾರಿ ಉಪ ನಿರೀಕ್ಷಕರು (ಜಾರಿ ಮತ್ತು ತನಿಖೆ), 

ಗುಂಡ್ಲುಪೇಟೆ ತಾಲ್ಲೂಕು. 

ವಿರುದ್ಧ 

ಆರೋಪಿ: ವೀರಭದ್ರಯ್ಯ ಬಿನ್‌ ಶೆಟ್ಟಯ್ಯ. 

ಆರೋಪವನ್ನು ಕ.ಅ.ಕಾಯ್ದೆ 1965ರ ಕಲಂ 32(1)ರಂತೆ ಹೊರಿಸಿ, ಜಪ್ತಿಯಾದ ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ಕಲಂ 
43(ಎ)(1) ರನ್ವಯ ಸಲ್ಲಿಸಿದ ಪ್ರಸ್ತಾವನೆಯಾಗಿರುತ್ತದೆ. 

ದಿನಾಂಕ: 11.04.2006 ರಂದು ಬೆಳಗ್ಗೆ 9.45 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಬಕರು, (ಜಾರಿ ಮತ್ತು ತನಿಖೆ), ಗುಂಡ್ಲುಪೇಟೆ 
ತಾಲ್ಲೂಕು ಇವರು ಗುಂಡ್ಲುಪೇಟೆ ತಾಲ್ಲೂಕು ಯರಿಯೂರು-ಬಾಚಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಮಧ್ಯ ಭಾಗದಲ್ಲಿ ವಾಹನ ಟಿವಿಎಸ್‌-50 ಎಕ್ಸ್‌ಎಲ್‌ 
ಸಂಖ್ಯೆ: ಸಿಎನ್‌ಎಂ-7050 ರಲ್ಲಿ ಅಕ್ರಮವಾಗಿ 70 ಲೀ. ಸೇಂದಿಯನ್ನು 3 ಬಿಳಿಯ ಬಣ್ಣದ ಪ್ಲಾಸ್ಟಿಕ್‌ ಕ್ಯಾನ್‌ನಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದಕ್ಕಾಗಿ, ವಾಹನ ಸೇಂದಿಯನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ. ಸಂ: 1005-06 ರಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ ರೀತ್ಯ ಮೊಕದ್ದಮೆ 
ದಾಖಲಿಸಿ, ಸಂಬಂಧಪಟ್ಟ ದಾಖಲೆಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಪ್ರಕರಣದ ದಾಖಲಾತಿಗಳನ್ನು ನೋಡಲಾಗಿ, ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32ರ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬಂದ ಕಾರಣ 
ಪ್ರತಿವಾದಿಗೆ ದಿನಾಂಕ: 22.05.2006ರಂದು ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ವೀರಭದ್ರಯ್ಯ ಬಿನ್‌ ಶೆಟ್ಟಯ್ಯ ಇವರಿಗೆ 
ನೋಂದಣಿ ಅಂಚೆಯ ಮೂಲಕ ಕಳುಹಿಸಲಾಗಿರುತ್ತದೆ. 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ದಿನಾಂಕ: 11.04.2006ರಂದು ವಾಹನ ಟಿವಿಎಸ್‌-50-ಎಕ್ಸ್‌ಎಲ್‌ ಸಂಖ್ಯೆ: 
ಸಿಎನ್‌ಎಂ-7050 ರಲ್ಲಿ ಅಕ್ರಮವಾಗಿ 70 ಲೀ. ಸೇಂದಿಯನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ 
ಆರೋಪಿಯಾದ ವೀರಭದ್ರಯ್ಯ ಬಿನ್‌ ಶೆಟ್ಟಯ್ಯ ಇವರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಅಬಕಾರಿ ಕಾಯ್ದೆ ಕಲಂ 42ರ ಅಡಿಯಲ್ಲಿ ಪ್ರಸ್ತಾವನೆ ಮತ್ತು 
43(ಬಿ) (1)() ರಡಿಯಲ್ಲಿ ಆರೋಪಿಯ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಅಲ್ಲದೆ ವಾಹನದ ಮಾಲೀಕರಿಗೆ ಸಾಕಷ್ಟು 
ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ 
ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ 
ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ 
ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ 
ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿ.ಟಿ.ಸಿ.ಆರ್‌. 218/ 05-06, ದಿನಾಂಕ: 31ನೇ ಮೇ, 2005 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 43(ಸಿ) ರನ್ವಯ 
ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನ ಟಿವಿಎಸ್‌-50 ಎಕ್ಸ್‌ಎಲ್‌ ಸಂಖ್ಯೆ: ಸಿಎನ್‌ಎಂ-7050 ಮತ್ತು 
70 ಲೀ. ಸೇಂದಿಯನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಆದೇಶಿಸಿದ್ದೇನೆ. 

ವಾಹನದ ಹರಾಜಿನ ಬಗ್ಗೆ ಪ್ರತ್ಯೇಕ ಆದೇಶ ನೀಡಲಾಗುವುದು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

(ಈ ಆದೇಶವನ್ನು ಇಂದು ಅಂದರೆ 2006ನೇ ಇಸವಿಯ ಮೇ ತಿಂಗಳ 31ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ 
ನಂತರ ಗಣಕೀಕೃತಗೊಳಿಸಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಅಬಕಾರಿ ಅಧೀಕ್ಷಕರು ಹಾಗೂ 
ಪಿ.ಆರ್‌ .962 ಅಧಿಕೃತ ಅಧಿಕಾರಿಗಳು, ಇ.ಐ.ಬಿ., 
ಮೈಸೂರು-ಚಾಮರಾಜನಗರ ಜಿಲ್ಲೆ, ಮೈಸೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೫೫ 





ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ 
ಮೈಸೂರು ರವರ ನ್ಯಾಯಾಲಯ 
ಉಪಸ್ಥಿತರು: ಹೊನ್ನಪ್ಪ 


Lu 
ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು. 
ಫಿರ್ಯಾದಿ: ಆರಕ್ಷಕ ಉಪ ನಿರೀಕ್ಷಕರು, 
ಬೀಚನಹಳ್ಳಿ ಪೊಲೀಸ್‌ ಠಾಣೆ, ಹೆಚ್‌.ಡಿ. ಕೋಟೆ ತಾಲ್ಲೂಕು. 
ವಿರುದ್ಧ 

ಆರೋಪಿ: ರಂಗಸ್ವಾಮಿ ಬಿನ್‌ ರಾಜಪ್ಪ. 

ಆರೋಪವನ್ನು ಕ.ಅ.ಕಾಯ್ದೆ 1965ರ ಕಲಂ 32(1)ರಂತೆ ಹೊರಿಸಿ, ಜಪ್ತಿಯಾದ ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ಕಲಂ 
43(ಎ)(1) ರನ್ವಯ ಸಲ್ಲಿಸಿದ ಪ್ರಸ್ತಾವನೆಯಾಗಿರುತ್ತದೆ. 

ದಿನಾಂಕ:14.12.2005 ರಂದು ಹೆಗಲು 7.00 ರಿಂದ 8.00 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಬೀಚನಹಳ್ಳಿ ಪೊಲೀಸ್‌ ಠಾಣೆ, 
ಹೆಚ್‌.ಡಿ. ಕೋಟೆ ತಾಲ್ಲೂಕು ಇವರು ಬೀಚನಹಳ್ಳಿ ಠಾಣೆಯ ಮುಂಭಾಗದಲ್ಲಿರುವ ಗುರುಸ್ವಾಮಿ ಸರ್ಕಲ್‌ ಬಳಿ ವಾಹನ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: 
ಸಿಎಬಿ-4000 ರಲ್ಲಿ ಅಕ್ರಮವಾಗಿ 22 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 180 ಮಿಲಿಯ 48 ಬಾಟಲ್‌ನಂತೆ ಒಟ್ಟು 1056 ಬಾಟಲ್‌ಗಳಲ್ಲಿ 190.080 ಲೀ. 
ಸೂಪರ್‌ ಜಾಕ್‌ ವಿಸ್ಕಿ ಎಂಬ ಮದ್ಯದ ಬಾಟಲ್‌ಗಳನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದಕ್ಕಾಗಿ, ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು, 
ಪ್ರ.ಮಾ.ವ. ಸಂಖ್ಯೆ: 110/ 2005ರಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ ರೀತ್ಯ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲೆಗಳನ್ನು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. 

ಆರಕ್ಷಕ ವೃತ್ತ ನಿರೀಕ್ಷಕರು, ಹೆಚ್‌.ಡಿ. ಕೋಟೆ ತಾಲ್ಲೂಕು ಇವರು 14.04.2006ರಂದು ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯ 
ದಾಸ್ತಾನನ್ನು ಅಬಕಾರಿ ಉಪ ನಿರೀಕ್ಷಕರು, ಹೆಚ್‌.ಡಿ. ಕೋಟೆ ತಾಲ್ಲೂಕು ಇವರಿಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ವಾಹನ 
ಮತ್ತು ಮದ್ಯವನ್ನು ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ದಿನಾಂಕ: 15.04.2005ರಂದು ಆದೇಶ ನೀಡಲಾಗಿದೆ. 

ಪ್ರಕರಣದ ದಾಖಲಾತಿಗಳನ್ನು ನೋಡಲಾಗಿ, ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32ರ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬಂದ ಕಾರಣ 
ಪ್ರತಿವಾದಿಗೆ ದಿನಾಂಕ: 22.05.2006ರಂದು ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ರಂಗಸ್ವಾಮಿ ಬಿನ್‌ ರಾಜಪ್ಪ ಇವರಿಗೆ 
ನೋಂದಣಿ ಅಂಚೆಯ ಮೂಲಕ ಕಳುಹಿಸಲಾಗಿದ್ದು, ಈ ವಿಳಾಸದಾರರು ಗ್ರಾಮ ಬಿಟ್ಟು ಬೇರೆ ಕಡೆಗೆ ಹೋಗಿರುತ್ತಾರೆ. ಅವರ ಸರಿಯಾದ ವಿಳಾಸ 
ಗೊತ್ತಿಲ್ಲವೆಂಬ ಷರಾದೊಂದಿಗೆ ಈ ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ದಿನಾಂಕ:14.12.2005ರಂದು ವಾಹನ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಸಿಎಬಿ-4000ರಲ್ಲಿ 
ಅಕ್ರಮವಾಗಿ 190.080 ಲೀ. ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ರಂಗಸ್ವಾಮಿ 
ಬಿನ್‌ ರಾಜಪ್ಪ ಇವರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಸದರಿ ಆರೋಪಿಗೆ ಕಲಂ 43(ಬಿ)ರ ಅಡಿಯಲ್ಲಿ ನೋಟೀಸನ್ನು ಜಾರಿಗೊಳಿಸಿದ್ದು, ವಿಳಾಸದಲ್ಲಿ 
ಇಲ್ಲವೆಂಬ ಷರಾದೊಂದಿಗೆ ಅಂಚೆ ಇಲಾಖೆಯವರು ಈ ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. ಅಬಕಾರಿ ಕಾಯ್ದೆ ಕಲಂ 42ರ ಅಡಿಯಲ್ಲಿ ಪ್ರಸ್ತಾವನೆ 
ಮತ್ತು 43(ಬಿ) (102) ರಡಿಯಲ್ಲಿ ಆರೋಪಿಯ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ಐದು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಅಲ್ಲದೆ ವಾಹನದ ಮಾಲೀಕರಿಗೆ ಸಾಕಷ್ಟು 
ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ 
ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ 
ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ 
ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ 
ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ: ಡಿ.ಟಿ.ಸಿ.ಆರ್‌. 216/ 05-06, ದಿನಾಂಕ: 31ನೇ ಮೇ, 2005 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 43() ರನ್ವಯ 
ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: ಸಿಎಬಿ-4000 ಮತ್ತು 
190.080 ಲೀ. ಮದ್ಯವನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಆದೇಶಿಸಿದ್ದೇನೆ. 

ವಾಹನದ ಹರಾಜಿನ ಬಗ್ಗೆ ಪ್ರತ್ಯೇಕ ಆದೇಶ ನೀಡಲಾಗುವುದು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

(ಈ ಆದೇಶವನ್ನು ಇಂದು ಅಂದರೆ 2006ನೇ ಇಸವಿಯ ಮೇ ತಿಂಗಳ 31ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ 
ನಂತರ ಗಣಕೀಕೃತಗೊಳಿಸಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಅಬಕಾರಿ ಅಧೀಕ್ಷಕರು ಹಾಗೂ 
ಪಿ.ಆರ್‌ .963 ಅಧಿಕೃತ ಅಧಿಕಾರಿಗಳು, ಇ.ಐ.ಬಿ., 
ಮೈಸೂರು-ಚಾಮರಾಜನಗರ ಜಿಲ್ಲೆ, ಮೈಸೂರು. 


೧೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, 
ಮೈಸೂರು ರವರ ನ್ಯಾಯಾಲಯ 

ಉಪಸ್ಥಿತರು: ಹೊನ್ನಪ್ಪ, 

ಅಬಕಾರಿ ಅಧೀಕ್ಷಕರು ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು. 
ಫಿರ್ಯಾದಿ: ಅಬಕಾರಿ ನಿರೀಕ್ಷಕರು, 

ಉಪವಿಭಾಗ, ಮೈಸೂರು. 

ವಿರುದ್ಧ 

ಆರೋಪಿ: ಸಯ್ಯದ್‌ ಶಫಿ ಮತ್ತು ಇತರರು. 

ಆರೋಪವನ್ನು ಕ.ಅ.ಕಾಯ್ದೆ 1965ರ ಕಲಂ 32(1)ರಂತೆ ಹೊರಿಸಿ, ಜಪ್ತಿಯಾದ ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲು ಕಲಂ 
43(ಎ)(1) ರನ್ವಯ ಸಲ್ಲಿಸಿದ ಪ್ರಸ್ತಾವನೆಯಾಗಿರುತ್ತದೆ. 

ದಿನಾಂಕ:20.12.2004 ರಂದು ಬೆಳಗ್ಗೆ 11.30 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಉಪ ವಿಭಾಗ, ಮೈಸೂರು ಇವರು ಟಿ. 
ನರಸೀಪುರ ತಾಲ್ಲೂಕು, ಬನ್ನೂರು ಹೋಬಳಿ, ಬಸವನಹಳ್ಳಿ ಗ್ರಾಮದ ಬಸವೇಶ್ವರ ಬಿನ್ನಿ ಮಾಡ್ರನ್‌ ರೈಸ್‌ಮಿಲ್‌ ಮುಂಭಾಗದಲ್ಲಿ ವಾಹನ ಲಾರಿ 
ಸಂಖ್ಯೆ: ಕೆಎ-23/ 2074ರಲ್ಲಿ 8000 ಲೀ. ತೆರಿಗೆ ಪಾವತಿಸಿರುವ ಸಾರಾಯಿಯ ಜೊತೆಯಲ್ಲಿ 1450 ಲೀ ತೆರಿಗೆರಹಿತ ಸಾರಾಯಿಯನ್ನು ಅಕ್ರಮವಾಗಿ 
(945 ಪ್ಲಾಸ್ಟಿಕ್‌ ಕ್ರೇಟ್‌ನಲ್ಲಿ ತಲಾ 100 ಮಿಲಿಯಂತೆ ಒಟ್ಟು 94,500 ಸಾರಾಯಿ ಸ್ಕಾಚೆಟ್‌ಗಳಲ್ಲಿ 9,450 ಲೀ.) ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದಕ್ಕಾಗಿ, ವಾಹನ ಮತ್ತು ಸಾರಾಯಿಯನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ. ಸಂಖ್ಯೆ: 11/ 04-05ರಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ ರೀತ್ಯ 
ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲೆಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆ ಇವರಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 24.12.2004ರಂದು ಪತ್ರ ಬರೆಯಲಾಗಿದ್ದು, ಈ ವರೆವಿಗೂ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. ಹಾಗೆಯೇ ವಾಹನದ 
ಮೌಲ್ಯವನ್ನು ನಿಗದಿಪಡಿಸಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಇವರಿಗೆ ಪತ್ರ ಬರೆಯಲಾಗಿದೆ. 

ಪ್ರಕರಣದ ದಾಖಲಾತಿಗಳನ್ನು ನೋಡಲಾಗಿ, ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32ರ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬಂದ ಕಾರಣ 
ಪ್ರತಿವಾದಿಗಳಿಗೆ ದಿನಾಂಕ: 25.04.2005ರಂದು ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ಸಯ್ಯದ್‌ ಶಫಿ, ವಿ. ಶ್ರೀಧರ್‌ ಮತ್ತು ಮೆ: 
ಚಾಮುಂಡಿ ಡಿಸ್ಟಿಲರಿ ಇವರಿಗೆ ಜಾರಿಗೊಳಿಸಲಾಗಿದ್ದು, ಸದರಿ ನೋಟೀಸಿಗೆ ಪ್ರತಿಕ್ರಿಯಿಸಿ ರಹದಾರಿ ಸಂಖ್ಯೆ: EXE/ KPL/ TP/127/ 53/25/04- 
05 ನಂ. 533/ 04.12.2004ರಂತೆ ಸಾರಾಯಿ ಪ್ರಮಾಣ 6000 ಲೀಟರನ್ನು ಹೊಂದಿ ಸಾಗಾಣಿಕೆ ಮಾಡಲು ವಾಹನವು ದುರಸ್ತಿಯಲ್ಲಿದ್ದ ಕಾರಣ 
1,450 ಲೀಟರ್‌ ಸಾರಾಯಿಯನ್ನು ಸಾರಾಯಿ ಘಟಕದಲ್ಲೇ ಅಂದರೆ ಮೆ: ಚಾಮುಂಡಿ ಡಿಸ್ಪಲರಿಯಲ್ಲೇ ಬಿಟ್ಟು ಬಂದಿರುವುದಾಗಿ ತನ್ನ ವಾಹನ ಚಾಲಕನು 
ತಿಳಿಸಿದ್ದು, ಆನಂತರ ದಿನಾಂಕ: 06.12.2004 ರಂದು ವಾಹನವನ್ನು ದುರಸ್ತಿಪಡಿಸಿ, ದಿನಾಂಕ 19.12.2004ರ ರಹದಾರಿ ಪತ್ರದನ್ವಯ ನಮೂದಿಸಿರುವ 
ಪ್ರಮಾಣದ ಜೊತೆಯಲ್ಲಿ 1,450 ಲೀ. ಸಾರಾಯಿಯನ್ನು ಹೊಂದಿ ಸಾಗಾಣಿಕೆ ಮಾಡುವಾಗ ವಾಹನವನ್ನು ಮತ್ತು ಸಾರಾಯಿಯನ್ನು ಜಪ್ತು 
ಮಾಡಿರುತ್ತಾರೆ. ಆದರೆ ಇದರಲ್ಲಿ ತಾವು ಸರ್ಕಾರಕ್ಕೆ ಯಾವುದೇ ರೀತಿಯ ಮೋಸ ಅಥವಾ ಆದಾಯಕ್ಕೆ ಧಕ್ಕೆ ಬರುವಂತೆ ಮಾಡಿರುವುದಿಲ್ಲವೆಂದು 
ತಿಳಿಸುತ್ತಾ ಈ ತಪ್ಪನ್ನು ಮನ್ನಿಸಿ, ಪ್ರಕರಣವನ್ನು ಇಲಾಖಾ ಮುಖಾಂತರ ತೀರ್ಮಾನಿಸಿ ವಿಧಿಸುವ ದಂಡವನ್ನು ಸರ್ಕಾರಕ್ಕೆ ಸಂದಾಯ ಮಾಡಲು 
ಬದ್ಧಧಾಗಿರುವುದಾಗಿ ಮತ್ತು ವಾಹನ ಮತ್ತು ಸಾರಾಯಿಯನ್ನು ಹಿಂತಿರುಗಿಸಬೇಕೆಂದು ಕೋರಿರುತ್ತಾರೆ. 

ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಕೊಪ್ಪಳ ಜಿಲ್ಲೆ ಇವರು ದಿನಾಂಕ: 03.12.2004ರಂದು ತನ್ನ ರಹದಾರಿ ಸಂಖ್ಯೆ: 531252 ರಂತೆ 
ಮೆ: ಚಾಮುಂಡಿ ಡಿಸ್ಟಿಲರೀಸ್‌, ಮಲಿಯೂರು ಗ್ರಾಮ, ಮೈಸೂರು ಜಿಲ್ಲೆಯಿಂದ ಕುಷ್ಟಗಿ ತಾಲ್ಲೂಕಿನ ಸಾರಾಯಿ ಗುತ್ತಿಗೆದಾರರಾದ ವಿ. ಶ್ರೀಧರ್‌ರವರಿಗೆ 
6000 ಲೀ. ಪ್ರಮಾಣದ ಸಾರಾಯಿಯನ್ನು ಸ್ಯಾಚೆಟ್‌ಗಳಲ್ಲಿ ಹೊಂದಿ ಸಾಗಾಣಿಕೆ ಮಾಡಲು ರಹದಾರಿ ನೀಡಿರುತ್ತಾರೆ. ತದನಂತರ ಹಾಗೆಯೇ 
14.12.2004ರಂದು ರಹದಾರಿ ಸಂಖ್ಯೆ: 531260 ರಂತೆ 8,000 ಲೀ. ಸಾರಾಯಿಯನ್ನು ಹೊಂದಿ ಸಾಗಾಣಿಕೆ ಮಾಡಲು ರಹದಾರಿ ನೀಡಿರುತ್ತಾರೆ. 
ಅದರಂತೆ ಅಬಕಾರಿ ಅಧೀಕ್ಷಕರು, ಮೆ: ಚಾಮುಂಡಿ ಡಿಸ್ಟಿಲರೀಸ್‌ ರವರು ಕ್ರಮವಾಗಿ 04.12.2004ರಂದು ಮತ್ತು 19.12.2004ರಂದು ರಹದಾರಿಯಲ್ಲಿ 
ನಮೂದಿಸಿರುವ 6000 ಲೀ. ಮತ್ತು 8000 ಲೀ.ಗಳನ್ನು ವಿತರಿಸಿರುವುದು ಕಂಡುಬಂದಿರುತ್ತದೆ. 

ಈ ಪ್ರಕರಣದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಲಾಯಿತು. ವಿ. ಶ್ರೀಧರ್‌, ಸಾರಾಯಿ ಗುತ್ತಿಗೆದಾರರು ಇವರಾಗಲೀ ತನ್ನ ವಾಹನ 
ಚಾಲಕರಾಗಲೀ ವಾಹನ ದುರಸ್ತಿಯಲ್ಲಿದ್ದ ಬಗ್ಗೆ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರದೆ ಅನಧಿಕೃತವಾಗಿ ರಹದಾರಿಯಲ್ಲಿ ನಮೂದಿಸಿರುವ 8,000 
ಲೀ. ಸಾರಾಯಿಗಿಂತ ಹೆಚ್ಚಿನ ಪ್ರಮಾಣದ ಸಾರಾಯಿಯನ್ನು (1,450 ಲೀ.) ಅವರ ಸ್ವ -ಇಚ್ಛೆಯಿಂದ ಹೊಂದಿ ವಾಹನ ಜಫ್ತಾದ ನಂತರ ಈ ವಿಷಯದ 
ಕುರಿತಾಗಿ ಲಿಖಿತ ಮೂಲಕ ತಿಳಿಸಿದ್ದನ್ನು ನಂಬಲು ಅನರ್ಹವೆಂದು ಈ ಪ್ರಾಧಿಕಾರಕ್ಕೆ ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. ಅಲ್ಲದೆ, ತಮ್ಮ ಇಚ್ಛಾನುಸಾರವಾಗಿ 
ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಹಾಗೂ ಡಿಸ್ಟಿಲರಿಯ ಅಬಕಾರಿ ಅಧೀಕ್ಷಕರು ಹೆಚ್ಚಿನ ಪ್ರಮಾಣದ 
ಮದ್ಯ ಡಿಸ್ಟಿಲರಿಯಲ್ಲಿಯೇ ಇತ್ತು ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ನೀಡಿರುವುದಿಲ್ಲ. ಆದ ಕಾರಣ ಈ ಪ್ರಕರಣದಲ್ಲಿ ರಹದಾರಿಯಲ್ಲಿ 
ನಮೂದಿಸಿರುವ ಪ್ರಮಾಣಕ್ಕಿಂತ 1,450 ಲೀ. ಸಾರಾಯಿಯನ್ನು ಹೆಚ್ಚಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. 
ಮುಂದುವರಿದು, ಸದರಿ ವಾಹನದ ಮಾಲೀಕರಾಗಲೀ, ಏಜೆಂಟರಾಗಲೀ ಮತ್ತು ಅವರ ಪರ ವಕೀಲರಾಗಲೀ ವಾಹನ ತನ್ನದೆಂದು ಮಾಲೀಕತ್ವ 
ನಿರೂಪಿಸಲು ಯಾರೊಬ್ಬರೂ ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿ.ಟಿ.ಸಿ.ಆರ್‌. 212/ 04-05, ದಿನಾಂಕ: 31ನೇ ಮೇ, 2005 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 43(ಸಿ) ರನ್ವಯ 
ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಕೆಎ-23/ 2074 ನೋಂದಣಿ ಸಂಖ್ಯೆಯ ಲಾರಿ ವಾಹನವನ್ನು (9.450 
ಲೀ. ಮಾದರಿ ಹೊರತುಪಡಿಸಿ ಉಳಿದ ಸಾರಾಯಿಯನ್ನು ದಿನಾಂಕ: 29.04.2006ರ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ.) 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿ ಆದೇಶಿಸಿದ್ದೇನೆ. 

ವಾಹನದ ಹರಾಜಿನ ಬಗ್ಗೆ ಪ್ರತ್ಯೇಕ ಆದೇಶ ನೀಡಲಾಗುವುದು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

(ಈ ಆದೇಶವನ್ನು ಇಂದು ಅಂದರೆ 2006ನೇ ಇಸವಿಯ ಮೇ ತಿಂಗಳ 31ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ 
ನಂತರ ಗಣಕೀಕೃತಗೊಳಿಸಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 


L 


ಹೊನ್ನಪ್ಪ 
ಅಬಕಾರಿ ಅಧೀಕ್ಷಕರು ಹಾಗೂ 
ಪಿ.ಆರ್‌.964 ಅಧಿಕೃತ ಅಧಿಕಾರಿಗಳು, ಇ.ಐ.ಬಿ., 


ಮೈಸೂರು-ಚಾಮರಾಜನಗರ ಜಿಲ್ಲೆ, ಮೈಸೂರು. 


₹8 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೫೭ 





ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ಪ್ರಕಟಣೆ 
ಸಂಖ್ಯೆ: ಅಧೀ/ ಕ.ಮಾ.ಹ.ಅ/ 01/ 2006-07, ದಿನಾಂಕ:12ನೇ ಜೂನ್‌, 2006 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000ದ ಖಂಡ 3ರ ಉಪಖಂಡ (ಬಿ) ಅನುಸಾರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ: 1. ಸ.ಆ.ಸಂ: ಸಿಆಸುಇ. 14 ಮಾಹಾ 2003/ 16.10.2003. 
2. ಸ.ಆ.ಸಂ: ಡಿಪಿಎಆರ್‌. 56 ಯೋಮಾಸ 200200) ದಿನಾಂಕ:18.07.2002. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2002 ಈಗಾಗಲೇ 
ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ಪ್ರಕಾರ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಿಗಳು (ಕಛೇರಿಗಳು) ಅಧಿನಿಯಮದ ಸೆಕ್ಟನ್‌ 2(ಎ) ಅಡಿಯಲ್ಲಿ 
ವ್ಯಾಖ್ಯಾನಿಸಿರುವಂತೆ ಸಕ್ಷಮ ಹಾಗೂ ಮೇಲ್ಲವವಿ ಪ್ರಾಧಿಕಾರಿಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ತಾಲ್ಲೂಕು ಮಟ್ಟದ ಸಾರ್ವಜನಿಕ ಶಿಕ್ಷಣ 
ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳಾಗಿ ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಿಸಲಾಗಿದೆ. 


1. ಸಾರ್ವಜನಿಕ ಪ್ರಾಧಿಕಾರ : ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹರಪನಹಳ್ಳೀ, ದಾವಣಗೆರೆ ಜಿಲ್ಲೆ. 
2. ಸಕ್ಷಮ ಪ್ರಾಧಿಕಾರ : ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ. 
3. ಅಪೀಲು ಪ್ರಾಧಿಕಾರ : ಉಪ ನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಾವಣಗೆರೆ ಜಿಲ್ಲೆ. 


ಸರ್ಕಾರದ ಅಧಿನಿಯಮ ಸೆಕ್ಷನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿರುವಂತೆ ಈ ಕೆಳಗೆ ತಿಳಿಸಿದಂತೆ 4 ಶೀರ್ಷಿಕೆಗಳಲ್ಲಿ ವಿವರಗಳನ್ನು 
ಸಾರ್ವಜನಿಕ ಪ್ರಕಟಣೆಗೆ ತಿಳಿಯಪಡಿಸಲಾಗಿದೆ. 
ಶೀರ್ಷಿಕೆ-1: 

ಇಲಾಖೆಯ ಸಂಘಟನೆ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 

ತಾಲ್ಲೂಕು ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಛೇರಿಯು ತಾಲ್ಲೂಕು ಪಂಚಾಯತ್‌ ವ್ಯಾಪ್ತಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಕಛೇರಿ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಈ ಕೆಳಗಿನಂತೆ ಸಿಬ್ಬಂದಿ 
ವ್ಯವಸ್ಥೆ ಇರುತ್ತದೆ. 
ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ವಿವರ: 


1. ಪತ್ರಾಂಕಿತ ವ್ಯವಸ್ಥಾಪಕರು 1 ಹುದ್ದೆ. 
2. ಅಧೀಕ್ಷಕರು 1 ಹುದ್ದೆ. 
3. ಶಿಕ್ಷಣ ಸಂಯೋಜಕರು 5 ಹುದ್ದೆಗಳು. 
4. ತಾಲ್ಲೂಕು ದೈಶಿ ಸಂಯೋಜಕರು 1 ಹುದ್ದೆ 
5. ಪ್ರಥಮ ದರ್ಜೆ ಸಹಾಯಕರು 4 ಹುದ್ದೆಗಳು. 
6. ದ್ವಿತೀಯ ದರ್ಜೆ ಸಹಾಯಕರು 1 ಹುದ್ದೆ. 
7. ದ್ವಿ.ದ.ಸಹಾಯಕ. ಸಹಿತ ಬೆರಳಚ್ಚುಗಾರ 1 ಹುದ್ದೆ. 
8. ಡಿ ದರ್ಜೆ ನೌಕರರು 3 ಹುದ್ದೆಗಳು. 


ಈ ಕಛೇರಿಯ ಅಧೀನದಲ್ಲಿ ಈ ಕೆಳಗಿನಂತೆ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. 

ಅ. ಸರ್ಕಾರಿ ಪದವಿಪೂರ್ವ ಕಾಲೇಜುಗಳು (ಪ್ರೌಢಶಾಲಾ ವಿಭಾಗ ಮಾತ್ರ). 

ಆ. ಸರ್ಕಾರಿ ಪ್ರೌಢಶಾಲೆಗಳು. 

ಇ. ಖಾಸಗಿ ಪ್ರೌಢಶಾಲೆಗಳು (ಅನುದಾನಿತ) 

ಈ. ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು (ಕನ್ನಡ ಹಾಗೂ ಉರ್ದು) 

ಉ. ಖಾಸಗಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು (ಅನುದಾನಿತ) (ಕನ್ನಡ ಮಾಧ್ಯಮ) 

ಊ. ಖಾಸಗಿ ಪ್ರೌಢಶಾಲೆಗಳು (ಅನುದಾನ ರಹಿತ) (ಕನ್ನಡ, ಆಂಗ್ಲ ಹಾಗೂ ಉರ್ದು ಮಾಧ್ಯಮ) 

ಯ. ಖಾಸಗಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು (ಅನುದಾನ ರಹಿತ) (ಕನ್ನಡ, ಆಂಗ್ಲ ಮಾಧ್ಯಮ). 
ಸರ್ವ ಶಿಕ್ಷ ಅಭಿಯಾನ ಕಛೇರಿಯಲ್ಲಿ ಈ ಕೆಳಗಿನಂತೆ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 


1. ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ 1 ಹುದ್ದೆ 
2. ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು 5 ಹುದ್ದೆಗಳು 
3. ಕ್ಲಸ್ಟರ್‌ ಸಂಪನ್ಮೂಲ ವ್ಯಕ್ತಿಗಳು 14 ಹುದ್ದೆಗಳು 
4. ಕಿರಿಯ ಅಭಿಯಂತರ (ಗುತ್ತಿಗೆ ಆಧಾರ) 1 ಹುದ್ದೆ 
5. ಡೇಟಾ ಎಂಟ್ರಿ ಆಪರೇಟರ್‌ (ಗುತ್ತಿಗೆ ಆಧಾರ) 1 ಹುದ್ದೆ 


ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಮಟ್ಟದವರೆಗೆ ವಿದ್ಯಾರ್ಥಿ! ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಒದಗಿಸುವುದು ಇಲಾಖೆಯ ಗುರಿಯಾಗಿರುತ್ತದೆ. 
ತಾಲ್ಲೂಕು ಮಟ್ಟದ ಈ ಕಛೇರಿಯು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನೀಡುವ ಶಿಕ್ಷಣ ಸಂಸ್ಥೆಗಳ ನಿಯಂತ್ರಣ ಹೊಂದಿರುತ್ತದೆ. ತಾಲ್ಲೂಕಿನ 
ಜಿಲ್ಲೆಯಲ್ಲಿನ ಒಂದು ಬಿ.ಆರ್‌.ಸಿ. ಕಛೇರಿ ಹಾಗೂ ಹದಿನಾಲ್ಕು ಕ್ಷಷ್ಟರ್‌ ಮಟ್ಟದ ಕಛೇರಿಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ಶಾಲಾ ಮಟ್ಟದಲ್ಲಿ 
ಅನುಷ್ಠಾನಗೊಳಿಸಲಾಗುತ್ತದೆ. 

ಸರ್ಕಾರದ ಮುದ್ರಣಾಲಯದಿಂದ ಸರಬರಾಜುಮಾಡುವ ಪಠ್ಯಪುಸ್ತಕಗಳನ್ನು ಕ್ಲಸ್ಟರ್‌ ಸಂಪನ್ಮೂಲ ಕೇಂದ್ರಗಳ ಮೂಲಕ ಶಾಲೆಗಳಿಗೆ 1 ರಿಂದ 
10ನೇ ತರಗತಿಯವರೆಗೆ ವಿತರಣೆ ಮಾಡಲಾಗುವುದು ಹಾಗೂ ಲೆಕ್ಕ ಪತ್ರ ನಿರ್ವಹಿಸಲಾಗುತ್ತಿದೆ. 


೧೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸಾಂಸ್ಥಿಕ ರಚನೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಯೋಜನಾ ಸಮನ್ವಯಾಧಿಕಾರಿಗಳು ಸರ್ವ ಶಿಕ್ಷ ಅಭಿಯಾನ ಹಾಗೂ ಪದನಿಮಿತ್ತ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು ಪಠ್ಯಪುಸ್ತಕ ಮಳಿಗೆ. 
ಶೀರ್ಷಿಕೆ-2: 
ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ: 
ಶೀರ್ಷಿಕೆ (1)ರಲ್ಲಿ ತಿಳಿಸಿರುವಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ 
ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ತಾಲ್ಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರಿಯಾಗಿರುತ್ತಾರೆ. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹರಪನಹಳ್ಳಿ ಇವರ ಕಛೇರಿಯಲ್ಲಿ ನಿರ್ವಹಿಸುವ ಪ್ರತಿಯೊಂದು ಕರ್ತವ್ಯಗಳು ಈ 
ಕೆಳಗಿನಂತಿವೆ. 
ಆಡಳಿತ ಶಾಖೆ: 
1. ಕಛೇರಿ ಸಿಬ್ಬಂದಿ! ಅಧಿಕಾರಿಗಳ ಖಾಯಂಪೂರ್ವ ಸೇವಾ ಅವಧಿ ಘೋಷಣೆ, ವರ್ಗಾವಣೆ, ಬಡ್ತಿ, ಜೇಷ್ಟತಾಪಟ್ಟಿ, ನಿಯೋಜನೆ, ರಜಾ 
ಮಂಜೂರಾತಿ ನಿರ್ವಹಣೆ ಇತ್ಯಾದಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಜೇಷ್ಠತಾ ಪಟ್ಟಿ ಪ್ರಕಟಣೆ, ಬಡ್ತಿ, ವರ್ಗಾವಣೆ, ನಿಯೋಜನೆ ರಾಜೀನಾಮೆ ಇತ್ಯಾದಿ. 
ಹೊಸ ಪ್ರಾಥಮಿಕ ಶಾಲೆಗಳ ಪ್ರಾರಂಭ, ಉನ್ನತೀಕರಣ ಇತ್ಯಾದಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮೇಲಿನ ದೂರು! ವಿಚಾರಣೆ! ಶಿಸ್ತುಕ್ರಮ ಇತ್ಯಾದಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಅನುಕಂಪದ ನೇಮಕಾತಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಪ್ರಭಾರಿ ಹುದ್ದೆಯಲ್ಲಿ ನಿ-32, ನಿ-68, ರಂತೆ ನಿರ್ವಹಿಸಿದ ಅಧಿಕಾರಿ ನೌಕರರುಗಳ ಪ್ರಭಾರಿ ಭತ್ಯ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಕರುಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಮತಿ ನೀಡುವ ಬಗ್ಗೆ ಹಾಗೂ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ 
ಸಲ್ಲಿಸುವುದು. 
ಲೆಕ್ಕ ವಿಭಾಗ ಹಾಗೂ ಅನುದಾನ ಶಾಖೆ: 
1. ಕಛೇರಿ ಸಿಬ್ಬಂದಿ ವೇತನ, ಮುಂಗಡ ಕಟಾವಣೆ, ಇತ್ಯಾದಿ ಅಧಿಕಾರಿ ಸಿಬ್ಬಂದಿಯವರ ಕೆ.ಜಿ.ಐ.ಡಿ., ಜಿ.ಪಿ.ಎಫ್‌., ಮುಂಗಡಕ್ಕೆ 
ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವುದು. 
2. ಸಂಚಿತ ನಿಧಿ ಹಾಗೂ ವಿಶೇಷ ಬಿಲ್ಲುಗಳ ವೆಚ್ಚದ ಬಗ್ಗೆ ಹಾಗೂ ವಿಶೇಷ ಶುಲ್ಕದ ಆಯವ್ಯಯ ಸರ್ಕಾರೇತರ ನಗದು ವಹಿ, ಸರ್ಕಾರಿ ನಗದು 
ವಹಿ ನಿರ್ವಹಣೆ. 
3. ಕಛೇರಿ ತಪಾಸಣೆ ಹಾಗೂ ಮಹಾಲೇಖಪಾಲರ ಆಡಿಟ್‌ ನಿರ್ವಹಣೆ, ಖಾಸಗಿ ಅನುದಾನಿತ ಶಾಲೆಗಳ ಆಯವ್ಯಯ ತಯಾರಿಕೆ, ಆಡಿಟ್‌ 
ವರದಿಗಳು. 
4. ಎಲ್ಲಾ ಖಾಸಗಿ ಪ್ರಾಥಮಿಕ ಶಾಲೆಗಳ ನೇಮಕಾತಿ ಅನುಮೋದನೆ, ವರ್ಗಾವಣೆ, ಮಾನ್ಯತೆ ನವೀಕರಣ ಹೆಚ್ಚಿನ ವಿಭಾಗ ತೆರೆಯುವ ಬಗ್ಗೆ 
ಮೇಲಾಧಿಕಾರಿಗಳಿಗೆ ಶಿಫಾರಸ್ಸು ಮಾಡುವುದು ಇತ್ಯಾದಿಗೆ ಪ್ರಸ್ತಾವನೆ ಸಲ್ಲಿಸುವುದು. 
5. ಕಛೇರಿ ಪೀಠೋಪಕರಣ, ಗ್ರಂಥಾಲಯ ದಾಸ್ತಾನು ನಿರ್ವಹಣೆ, ಕುಟುಂಬ ಕಲ್ಯಾಣ ಯೋಜನೆ. 
6. ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆ ಶಿಕ್ಷಕರ ಸಿಬ್ಬಂದಿಯವರ ವೇತನ ನಿಗಧಿ ಕಾಲಮಿತಿ ಬಡ್ತಿ ಇತ್ಯಾದಿಗಳ ಪ್ರಸ್ತಾವನೆಯನ್ನು 
ಪರಿಶೀಲಿಸಿ ಶಿಫಾರಸ್ಸು ಮಾಡುವುದು ಪ್ರಸ್ತಾವನೆ ಸಲ್ಲಿಸುವುದು. 
7. ಅನುದಾನಿತ! ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಸಂಬಂಧಪಟ್ಟ ಇತರೆ ಕೆಲಸಗಳು. 
8. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಉಪಹಾರ ಯೋಜನೆ, ಉಚಿತ ಸಮವಸ್ತ್ರ, ಶಾಲಾ ಬ್ಯಾಗುಗಳ ನಿರ್ವಹಣೆ, ಬಾಲಕಾರ್ಮಿಕರ ಕಡತ ನಿರ್ವಹಣೆ. 
9. ಪ್ರಾಥಮಿಕ ಶಾಲಾ ಶಿಕ್ಷಕರ ಹಾಗೂ ಇತರೆ ನೌಕರರ ಸಾಲ, ಸಾಮಾನ್ಯ ಭವಿಷ್ಯನಿಧಿ ಮಂಜೂರಾತಿ ಬಗ್ಗೆ ನಿರ್ವಹಣೆ. 
ಯೋಜನೆ ಶಾಖೆ, ಅಭಿವೃದ್ಧಿ ಶಾಖೆ: 
1. ಶಿಕ್ಷಕರ ಕಾರ್ಯಕ್ರಮಗಳು ಹಾಗೂ ಶಾಲಾಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿಗಳ ರಚನೆ. 
2. ಎಲ್ಲಾ ನೌಕರರ! ವಿದ್ಯಾರ್ಥಿಗಳ ಜನ್ಮದಿನಾಂಕ, ಜಾತಿ, ಹೆಸರು ಬದಲಾವಣೆ ಪ್ರಕರಣಗಳಿಗೆ ಸಂಬಂಧಪಟ್ಟ ನ್ಯಾಯಾಲಯ ಪ್ರಕರಣಗಳ 
ಪರಿಶೀಲನೆ. 
3. ಡಿ.ಎಸ್‌.ಇ.ಆರ್‌.ಟಿ. ಪುಸ್ತಕ ಹಾಗೂ ಕ್ಯಾಸೆಟ್‌ ಸರಬರಾಜು, ವಿಜ್ಞಾನಕೇಂದ್ರ, ಸಗಟು ಖರೀದಿ ಕಾರ್ಯಕ್ರಮ, ಶಿಕ್ಷಕರ ತರಬೇತಿಗೆ 
ನಿಯೋಜನೆ. 
ಹೊರದೇಶ, ಹೊರರಾಜ್ಯ, ಕೇಂದ್ರ ಮಾದರಿ ಶಾಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲಾ ದಾಖಲಾತಿಗೆ ಅನುಮತಿ. 
ಯೋಜನೆ! ಯೋಜನೇತರ ಆಯವ್ಯಯ, ಅನುದಾನ ಹಂಚಿಕೆ, ಕಛೇರಿ ಸಾದಿಲ್ವಾರು, ಖರ್ಚಿನ ತಃಖ್ತೆ. 
ಎಸ್‌.ಎಸ್‌.ಎಲ್‌.ಸಿ. ಮತ್ತು ಇತರೆ ಪರೀಕ್ಷೆಗಳು. 
ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವೇತನ ಬಿಲ್ಲುಗಳಿಗೆ ವಿಳಂಬ ವಿನಾಯತಿ, ಎಲ್ಲಾ ಸಿಬ್ಬಂದಿಗಳ ಪ್ರಯಾಣ ಭತ್ಯೆ ಬಿಲ್ಲುಗಳ ಮೇಲು 
ಸಹಿ, ವೈದ್ಯಕೀಯ ವೆಚ್ಚ ಮರುಪಾವತಿ, ವಿದ್ಯಾರ್ಥಿವೇತನ, ರಜಾ ಪ್ರಯಾಣ ಹಾಗೂ ಇತರೆ ಪ್ರಯಾಣ ಸೌಲಭ್ಯಗಳ ಪ್ರಸ್ತಾವನೆಗಳ 
ಪರಿಶೀಲನೆ. 
8. ಎಲ್ಲಾ ಸರ್ಕಾರಿ ಸಂಸ್ಥೆಗಳ ಕಟ್ಟಡಗಳ ನಿರ್ಮಾಣ ಹಾಗೂ ದುರಸ್ಥಿ, ಕುಡಿಯುವ ನೀರು, ಶೌಚಾಲಯ, ಜಮೀನು ಭೂಸ್ವಾಧೀನತೆ ಇತ್ಯಾದಿ. 
9. ಸರ್ಕಾರಿ ಕಟ್ಟಡಗಳ ಬಾಡಿಗೆ ನಗದೀಕರಣ ಹಾಗೂ ವಾರ್ಷಿಕ ಬಾಡಿಗೆ ನಿಗದಿಪಡಿಸುವಿಕೆಗೆ ಪ್ರಸ್ತಾವನೆ ಸಲ್ಲಿಸುವುದು. 
10. ಪಿಂಚಣಿ ನಿರ್ವಹಣೆ. 


AN ಊಉ & ಉಣ 
ಹಾ ಇದು ಯು ಜು ೫ ೧) 


| ಲಾ ಲಾ ಡು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೫೯ 





11. ವಾರ್ಷಿಕ ಯೋಜನೆ ಕರಡು ಹಾಗೂ ವಾರ್ಷಿಕ ಯೋಜನೆಯ ಕ್ರಿಯಾ ಯೋಜನೆ ತಯಾರಿ, ಯೋಜನೆಗಳ ಅನುಷ್ಟಾನದಲ್ಲಿ ಪ್ರಾಥಮಿಕ! 
ಪ್ರೌಢ ಶಾಲೆಗಳಿಗೆ ಪೀಠೋಪಕರಣ ಹಾಗೂ ಕಲಿಕಾ ಸಾಮಗ್ರಿ, ಸಾಧನ ಸಾಮಗ್ರಿ ಸರಬರಾಜು, ಜಿಲ್ಲಾ ಯೋಜನೆಗಳ ಸ್ವೀಕಾರ/ ವಿತರಣೆ. 
12. ಯೋಜನೆಯಡಿ ಬರುವ ಪ್ರೌಢ ಶಾಲೆಗಳ ಸಾದಿಲ್ವಾರು ಬಿಲ್ಲು ಮೇಲು ಸಹಿ, ಶಿಕ್ಷಕರಿಗೆ ವೇತನ ಬಿಡುಗಡೆ, ಎಂ.ಎಂ.ಆರ್‌. ಮಾಹಿತಿ 
ಒದಗಿಸುವುದು. 
ಸರ್ವ ಶಿಕ್ಷ ಅಭಿಯಾನ: 
ಸರ್ವ ಶಿಕ್ಷ ಅಭಿಯಾನ ಯೋಜನೆಯಡಿ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಹಮಿಕೊಳ್ಳಲಾಗಿದೆ. 
1. ಪ್ರಾಥಮಿಕ ಶಿಕ್ಷಣ ಸಾರ್ವತ್ರೀಕರಣವನ್ನು 2010ರ ವೇಳೆಗೆ 6-14 ವಯೋಮಾನದ ಎಲ್ಲಾ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುವುದು. 
2. ಈ ಕಾರ್ಯಕ್ರಮದಡಿ ಎಲ್ಲಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಾದ ಶಿಕ್ಷಕರು, ಕೊಠಡಿ, ಕಲಿಕಾ ಸಾಮಗ್ರಿ, ನೀರು ಮತ್ತು ಶೌಚಾಲಯ 
ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸುವುದು. 
ಶಾಲೆಗಳಿಂದ ಹೊರಗುಳಿದ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಎಲ್ಲಾ ಮಕ್ಕಳು ಶಿಕ್ಷಣ ಪಡೆಯುವ ಯೋಜನೆ 
ಹಮ್ಮಿಕೊಳ್ಳಲಾಗಿದೆ. 
ಪುಸ್ತಕ ಮಳಿಗೆ: 
1. 1 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಸರಬರಾಜು ಮಾಡುವುದು. 
ಗಣಕ ವಿಭಾಗ: 
1. ಎಲ್ಲಾ ಸರ್ಕಾರಿ ಹಾಗೂ ಸರ್ಕಾರೇತರ ಪತ್ರಗಳನ್ನು ಗಣಕಯಂತ್ರದಲ್ಲಿ ದಾಖಲು ಮಾಡುವುದು. 
2. ಎಲ್ಲಾ ಮಾಸಿಕ ಹಾಗೂ ಅರ್ಧವಾರ್ಷಿಕ ನಿಯತಕಾಲಿಕೆಗಳನ್ನು, ಸಂಬಳಬಿಲ್ಲು, ಆಯವ್ಯಯ ಹಾಗೂ ಇತರೆ ಮಾಹಿತಿಯನ್ನು ಗಣಕಯಂತ್ರಕ್ಕೆ 
ಅಳವಡಿಸುವುದು. 
ಬೆರಳಚ್ಚು ವಿಭಾಗ: 
1. ಕಛೇರಿಯಿಂದ ಹೊರಡಿಸುವ ಪತ್ರಗಳನ್ನು ಹಾಗೂ ಇತರೆ ಮಾಹಿತಿಯನ್ನು ಬೆರಳಚ್ಚುಮಾಡುವುದು. 
ದೈಹಿಕ ಶಿಕ್ಷಣ ವಿಭಾಗ: 
1. ಇಲಾಖೆ ವತಿಯಿಂದ ನಡೆಯುವ ಎಲ್ಲಾ ಸ್ಪರ್ಧೆಗಳು ಹಾಗೂ ಕ್ರೀಡೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳು. 
ಸ್ವೀಕೃತಿ ಮತ್ತು ರವಾನೆ: 
ಕಛೇರಿಗೆ ಬರುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ವಿಭಾಗದಲ್ಲಿ ಸ್ವೀಕರಿಸಿ ಸಂಬಂಧಿಸಿದ ಅಧಿಕಾರಿಗಳ ಹಾಗೂ ಕಛೇರಿ 
ಅಧೀಕ್ಷಕರ ಕಿರು ಸಹಿ ಪಡೆದು ನಂತರ ಪತ್ರಗಳನ್ನು ನೊಂದಾಯಿಸಿ ಸಂಬಂಧಿಸಿದ ವಿಷಯ ನಿರ್ವಾಹಕರಿಗೆ ನೀಡಿ ಸ್ವೀಕೃತಿ ಪಡೆಯುವುದು. 
ಕಛೇರಿಯಿಂದ ರವಾನೆಯಾಗುವ ಎಲ್ಲಾ ಟಪಾಲುಗಳನ್ನು ರವಾನೆ ವಿಭಾಗದಲ್ಲಿ ದಾಖಲಿಸಿ ನಿಗದಿತ ಅಂಚೆ ಚೀಟಿ ಅಂಟಿಸಿ ರವಾನೆ 
ಮಾಡಲಾಗುವುದು. 
ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆಯ ವಿವರಗಳು: 
ಕಛೇರಿ ಸಿಬ್ಬಂದಿವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಧಿಕಾರಿಗಳಿಗೆ ಪೂರಕವಾಗಿ 
ಸಹಾಯಕವಾಗುವಂತೆ ಕಾರ್ಯನಿರ್ವಹಿಸುವರು. ಸಾರ್ವಜನಿಕರಿಂದ, ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ ಅಧಿಕಾರಿಗಳಿಂದ 
ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ ಅಧಿಕಾರಿಗಳ ಹಾಗೂ ಕಛೇರಿ ಅಧೀಕ್ಷಕರ ಕಿರು ಸಹಿ 
ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೊಂದಾಯಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ ಪಡೆದು ನೀಡಲಾಗುವುದು. ತುರ್ತು 
ಟಪಾಲುಗಳ ಬಗ್ಗೆ ಆಧ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ ಕಡತವನ್ನು ಪ್ರಾರಂಭಿಸಿ ಅಧಿಕಾರಿಗಳ ಅನುಮೋದನೆಗಾಗಿ 
ಅಥವಾ ಮಂಜೂರಾತಿಗಾಗಿ ಕ್ರಮಕೈಗೊಳ್ಳುವರು. 
ಶೀರ್ಷಿಕೆ 3: 
ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು 
1. ಕಛೇರಿಯಲ್ಲಿ ಸ್ವೀಕರಿಸುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೊಂದಾಯಿಸಿ, ಆ ದಿನವೇ ವಿಷಯ ನಿರ್ವಾಹಕರಿಗೆ 
ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
2. ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳ ಹಾಗೂ ಸಿ.ಆರ್‌.ಪಿ.ಗಳ ಮಾಸಿಕ ಸಭೆ ಹಾಗೂ ಕಛೇರಿ 
ಸಿಬ್ಬಂದಿಯ ಮಾಸಿಕ ಸಭೆ ಏರ್ಪಡಿಸುವುದು. 
ಆಗಿಂದಾಗ್ಗೆ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ಅಧೀಕ್ಷಕರುಗಳಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣಾ ಕಾರ್ಯ. 
ಇಲಾಖೆಯ ಸಿಬ್ಬಂದಿ ವರ್ಗದವರನ್ನು ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಗೆ ನಿಯೋಜಿಸುವುದು. 
ಸರ್ಕಾರವು/ ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ಪಾಲಿಸುವುದು. 
ಸಾರ್ವಜನಿಕ ಕುಂದು ಕೊರತೆಗಳ ನಿವಾರಣೆಯ ಬಗ್ಗೆ ಸೂಕ್ತ ಕ್ರಮಕೈಗೊಳ್ಳುವುದು. 
ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯ ಮೂಲಕ ಇಲಾಖೆಯಲ್ಲಿನ ಅಧಿಕಾರಿಗಳ ಮತ್ತು ನೌಕರರ ಕಾರ್ಯನಿರ್ವಹಣೆಯನ್ನು 
ಮೌಲ್ಯಮಾಪನ ಮಾಡುವುದು. 
ಶೀರ್ಷಿಕೆ 4 
ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು 
1. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರಿತ್ಯಾ ತಾಲ್ಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾಶಿಣ, ಹರಪನಹಳ್ಳಿ 
ಇವರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಾವಣಗೆರೆ ಜಿಲ್ಲೆ ಇವರನ್ನು ಮೇಲ್ಮನವಿ 
ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 


ಟು 
೯ 


ಡ್‌ 
ಪಠ್ಯ 


AN ಊ ತು YW 
PAE ರು ಇ ಸಕು 


೧೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





2. ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಆದೇಶಗಳನ್ನು ಸಾರ್ವಜನಿಕರ ಮಾಹಿತಿಗಾಗಿ 
ನೀಡುವುದು. 

3. ಸಾರ್ವಜನಿಕರಿಗೆ ಪ್ರತಿದಿನ ಅಪರಾಹ್ನ 3.00 ಗಂಟೆಯ ನಂತರ ಕಛೇರಿಗೆ ಪ್ರವೇಶಿಸಲು ಅವಕಾಶವಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾಶಿಇ, 
ಹರಪನಹಳ್ಳಿ ಇವರನ್ನು ಭೇಟೆಮಾಡಿ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. 

4. ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿದ್ದು, ಸಾರ್ವಜನಿಕರು ಅವರಿಗೆ ದೂರು 
ಸಲ್ಲಿಸಿದಲ್ಲಿ ಅದರ ಬಗ್ಗೆ ತನಿಖೆ ನಡೆಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವುದು. 

5. ಅತೀ ಮುಖ್ಯವಾದ ತುರ್ತಿನ ಮಾಹಿತಿ ಇದ್ದರೆ ಪ್ರಮುಖ ದಿನ ಪತ್ರಿಕೆಗಳಲ್ಲಿ ಪ್ರಕಟಿಸುವುದು. 


ಶೀರ್ಷಿಕೆ 5: 
ನಮ್ಮ ಹೊಣೆಗಾರಿಕೆ 
1. ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಸೇವೆ ನೀಡುವುದು. 
2. ಕಛೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಅಧಿಕಾರಿಗಳು ಸೌಜನ್ಯತೆಯಿಂದ ಹಾಗೂ ಸ್ನೇಹ ಪರತೆಯಿಂದ ವರ್ತಿಸುವುದು. 
3. ಇಲಾಖೆಯ ಎಲ್ಲಾ ಕೆಲಸಗಳಲ್ಲಿಯೂ ಸಹ ವಸ್ತುನಿಷ್ಠತೆ ಮತ್ತು ಪಾರದರ್ಶಕತೆ ಇರುವಂತೆ ಪ್ರಯತ್ನಿಸಲಾಗುವುದು. 
4. ಕ್ಲಸ್ಟರ್‌ ಹಾಗೂ ಶಾಲಾ ಮಟ್ಟದ ಸಭೆಯನ್ನು ಆಗಿಂದಾಗ್ಗೆ ಕರೆದು ಆಯಾ ಶಾಲೆಯ/ ಕಛೇರಿಯ ಕಾರ್ಯವೈಖರಿ ಮತ್ತು ಕುಂದುಕೊರತೆಗಳ 


ನಿವಾರಣೆ ಬಗ್ಗೆ ಸಮೀಕ್ಷೆ ನಡೆಸಲಾಗುವುದು. 
5. ಮೇಲೆ ತಿಳಿಸಲಾದ ಕೆಲಸಕಾರ್ಯಗಳಲ್ಲಿ ವೈಫಲ್ಯತೆ ಕಂಡರೆ, ಸಾರ್ವಜನಿಕ ಕುಂದುಕೊರತೆಗಳಿಗೆ ಸ್ಪಂದಿಸದೇ ಇದ್ದರೆ ಅಂತಹ ಅಧಿಕಾರಿ! 
ನೌಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಈ ಬಗ್ಗೆ ದೂರು ನೀಡಿದವರಿಗೆ ವಿವರ ನೀಡಲಾಗುವುದು. 


ಅಂದಾನಪ್ಪ ಎಂ. ವಡಿಗೇರಿ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ, ಸಾಶಿಣ, ಹರಪನಹಳ್ಳಿ. 


ಲ 


ಪಿ.ಆರ್‌.965 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ: ಎಫ್‌:ಸಿಆರ್‌-160/ 2006, ದಿನಾಂಕ:15ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
ಶ್ರೀ ದೊರೆಸ್ವಾಮಿ ಬಿನ್‌ ಕುಪ್ಪುಸ್ವಾಮಿ. ವಿರುದ್ಧ 1. ರಾಮರಾವ್‌ ಬಿನ್‌ ಲಕ್ಷ್ಮೀಪತಿ 
.. ಮಣಿಯಮ್ಮಕೋಂ ದೊರೆಸ್ವಾಮಿ. ಶ್ರೀಕಾಂತ್‌ ಪ್ಯಾಕೇಜಿಂಗ್‌ ಪ್ರೆ.ಲಿ., 
3. ಸಂಗೀತ ಬಿನ್‌ ದೊರೆಸ್ವಾಮಿ. ತಾಡಿಹಳ್ಳಿ ನಂ.3:9:5 ರಾಮನಗರ, ಆಂಧ್ರಪ್ರದೇಶ, 
ವಾಸ: ಹಳೆಸಂತೇಬೀದಿ, ಆಲೂರು ಟೌನ್‌, ಪ್ರತಿನಿಧಿಸುವವರು: 
ಆಲೂರು, ಹಾಸನಜಿಲ್ಲೆ. ಕ್ಯಾನೋಟ್‌ ಡಿಸೋಜಾ ಬಿನ್‌ ಲೇಟ್‌ ಅಲೆಕ್ಸ್‌ ಡಿಸೋಜ, 


4ನೇ ಕುಕ್ಸಿ ಅಂಚೆ, ಕುಡಿಗರಹೌಸ್‌, ಮಂಗಳೂರು. 
ಪ್ರಕಟಣೆ 
ಷಣುಗನ್‌ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:27.01.2006ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 
ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ 
ಪಿ.ಆರ್‌.966 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಅಧಿಕ ಸಿವಿಲ್‌ ನ್ಯಾಯಾಧೀಶರು (ಕಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ಯವರ ನ್ಯಾಯಾಲಯ, ಮಧುಗಿರಿ 
ಜಾಹಿರಾತು 
ವಾರಸುದಾರರಿಲ್ಲದ ಮುದ್ದೆ ಮಾಲುಗಳ ಮಾಹಿತಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ಹಾಗೂ ವಾರಸುದಾರರು ಇದ್ದಲ್ಲಿ 
ದಾಖಲಾತಿಗಳೊಂದಿಗೆ ಈ ನ್ಯಾಯಾಲಯದಲ್ಲಿ ಹಾಜರಾಗಿ ಹಕ್ಕು ದೃಢೀಕರಿಸಿ ಸಂಬಂಧಪಟ್ಟ ಮುದ್ದೇಮಾಲನ್ನು ವಾಪಸ್‌ ಪಡೆಯ ತಕ್ಕದ್ದು ತಪ್ಪಿದಲ್ಲಿ ಈ 
ಜಾಹಿರಾತು ಪ್ರಕಟವಾದ 90 ದಿವಸದ ನಂತರ ಇದೇ ನ್ಯಾಯಾಲಯದ ಆವರಣದಲ್ಲಿ ಬಹಿರಂಗ ಹರಾಜು ಮಾಡಲಾಗುವುದು. 








ವಿವರಣೆ 
ಕ್ರ. | ಕ್ರೆಂ. ನಂ. ಸಿ.ಸಿ.ನಂ. ಪೊಲೀಸ್‌ ಪಿ.ಎಫ್‌.ನಂಬರ್‌ ಮುದ್ದೇಮಾಲುಗಳ ವಿವರ 
ಸಂ. ಠಾಣೆ 
1. ಕೈೆಂ.ನಂ.151/ 98 ಸಿ.ಸಿ.ನಂ.105/ | 1. ಪಿ.ಎಫ್‌.ನಂ.112/98 ಒಂದು ಕಪ್ಪು ಬಣ್ಣದ ಸಿ.ಡಿ.100 ಹೀರೋಹೊಂಡ ಹಿಂದೆ ಮತ್ತು 
00 ಮಧುಗಿರಿ ಪೊಲೀಸ್‌ ಠಾಣೆ. ಮುಂದೆ ನಂಬರ್‌ ಇರುವುದಿಲ್ಲ. ಚಾಸಿ ನಂ. ಜಿ.10 ಎಫ್‌555957 
ಇಂಜಿನ್‌ ನಂಬರ್‌ ಜಿ.10 ಇ597815 ಎಂತೆ ಇರುತ್ತೆ. 




















ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೬೧ 








. ನಂ. ಸಿ.ಸಿ.ನಂ. ಪೊಲೀಸ್‌ ಪಿ.ಎಫ್‌ .ನಂಬರ್‌ ಮುದ್ದೇಮಾಲುಗಳ ವಿವರ 


ಶಯ 
CH 
೦ 

g 

೩ 





2. ಪಿ.ಎಫ್‌. ನಂ.11798 | ಒಂದು ಕಪ್ಪು ಬಣ್ಣದ ಸಿ.ಡಿ.100 ಹೀರೋಹೊಂಡ ಹಿಂದೆಗಡೆ ನಂಬರ್‌ 
ಪ್ಲೇಟ್‌ ಇದ್ದು ನಂಬರ್‌ ಬರೆದಿರುವುದಿಲ್ಲ. ಮುಂದುಗಡೆ ನಂಬರ್‌ 
ಪ್ಲೇಟ್‌ ಇರುವುದಿಲ್ಲ. 

ಚಾಸಿ ನಂಬರ್‌: ಡಿ 10 ಎಫ್‌ 267263 

ಇಂಜಿನ್‌ ನಂಬರ್‌ ಡಿ.10 ಇ234712 ಎಂದು ಇರುತ್ತದೆ. 

3. ಪಿ.ಎಫ್‌.ನಂ.120/98 ಒಂದು ಕಪ್ಪು ಬಣ್ಣದ ಹಿರೋಹೊಂಡ ಸಿಡಿ.100 

ಚಾಸಿ ನಂಬರ್‌: ಜಿ.10 ಎಫ್‌ 540415. 

ಈಂಜಿನ್‌ ನಂ.ಜಿ.10 ಇ576615. 

4. ಪಿ.ಎಫ್‌. ನಂ.121/98 | ಒಂದು ಕಪ್ಪು ಬಣ್ಣದ ಹೀರೋಹೊಂಡ ಸಿ.ಡಿ.100 

ಚಾಸಿ ನಂ.ಎ.10 ಎಫ್‌ 03873 

ಇಂಜಿನ್‌ ನಂಬರ್‌: ಎ10 ಇ 038412 

ಹಿಂಭಾಗದಲ್ಲಿ ನಂಬರ್‌ ಪ್ಲೇಟ್‌ ಇದ್ದು ಕೆಎಂ6ಇ9421 ಅಂತ ಇರುತ್ತೆ. 
ತಾ:19.06.2006 ಎಂ. ರಮೇಶ್‌ 

ಮಧುಗಿರಿ ಅಧಿಕ ಸಿವಿಲ್‌ ನ್ಯಾಯಾಧೀಶರು (ಕಿ.ವಿ.) ಮತ್ತು 
ಪಿ.ಆರ್‌.967 ಜೆ.ಎಂ.ಎಫ್‌.ಸಿ. ಯವರು ಮಧುಗಿರಿ. 


























ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೋಲಾರ ಜಿಲ್ಲೆ, ಕೋಲಾರ 
ಅಧಿಸೂಚನೆ 
ನಂ. ಎಲ್‌ಆರ್‌ಎಫ್‌ (ಕಲಂ 109) ಸಿಆರ್‌ 15: 2005-06, ದಿನಾಂಕ:16ನೇ ಜೂನ್‌, 2006 

ಮುಳಬಾಗಿಲು ತಾಲ್ಲೂಕು, ಕಸಬಾ ಹೋಬಳಿ, ಮುಳಬಾಗಿಲು ಗ್ರಾಮದ ಸ.ನಂ.74 1ರ ಪೈಕಿ 0-10 ಗುಂಟೆ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ (ಶಿಕ್ಷಕರ ತರಬೇತಿ ಕೇಂದ್ರ ಸ್ಥಾಪನೆಗಾಗಿ) ಕ್ರಯಕ್ಕೆ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1)ರಡಿಯಲ್ಲಿ 
ಅನುಮತಿಯನ್ನು ನೀಡಲು ಕೋರಿ ಕಾರ್ಯದರ್ಶಿಗಳು ಡಾ: ಡಿ.ವಿ. ಗುಂಡಪ್ಪ ಎಜುಕೇಷನಲ್‌ ಟ್ರಸ್ಟ್‌ ಮುಳಬಾಗಿಲು ರವರು ನಮೂನೆ-15ಎ ರಲ್ಲಿ 
ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಇದರಂತೆ ತಹಶೀಲ್ದಾರ್‌ ಮುಳಬಾಗಿಲು ತಾಲ್ಲೂಕು ರವರು ನಂ. ಎಲ್‌ಆರ್‌ಎಫ್‌ಸಿಆರ್‌ 52/ 
2005-06 ದಿನಾಂಕ: 02.03.2006ರಂತೆ ಕಡತ ತಯಾರಿಸಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಸಹಾಯಕ ಕಮೀಷನರ್‌ ಕೋಲಾರ ಉಪ ವಿಭಾಗ ರವರು 
ಪರಿಶೀಲಿಸಿ ಮೇಲ್ಕಂಡ ಜಮೀನನ್ನು ಕ್ರಯಕ್ಕೆ ಪಡೆಯಲು ಅರ್ಜಿದಾರರಿಗೆ ಅನುಮತಿಯನ್ನು ನೀಡಲು ಪತ್ರ ನಂ.ಎಲ್‌ಆರ್‌ಎಫ್‌.ಸಿಆರ್‌32/ 2005-06 
ದಿನಾಂಕ: 09.05.2006ರಂತೆ ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿರುತ್ತೆ. ಮುಳಬಾಗಿಲು ಗ್ರಾಮದ ಸ.ನಂ.74/1ರ ಪೈಕಿ 0.10 ಗುಂಟೆ ಶ್ರೀ ಬಿ.ವಿ. ರಾಮಚಂದ್ರ ಬಿನ್‌ 
ವೆಂಕಟಪ್ಪ ರವರ ಹೆಸರಿನಲ್ಲಿ ಖಾತೆ ಇದ್ದು ಈ ಜಮೀನು ಇವರಿಗೆ ಕ್ರಯ ಮೂಲಕ ಬಂದಿರುತ್ತೆ. ಸದರಿಯವರು ಈ ಜಮೀನನ್ನು ಅರ್ಜಿದಾರರಿಗೆ 
ಕ್ರಯಕ್ಕೆ ನೀಡಲು ಒಪ್ಪಿ ದಿನಾಂಕ: 12.01.2006ರಂದು ಕರಾರು ಪತ್ರವನ್ನು ಬರೆಸಿಕೊಟ್ಟಿರುತ್ತಾರೆ. ಪ್ರಸ್ತಾವಿತ ಜಮೀನು ಹಿಡುವಳಿ ಜಮೀನಾಗಿರುತ್ತೆ. 
ಸದರಿ ಜಮೀನು ಭೂ ಮಂಜೂರಾತಿ ನಿಯಮಗಳು, ಭೂ ಸುಧಾರಣೆ ಕಾಯ್ದೆ ಇನಾಂ ರದ್ದಿಯಾತಿ ಕಾಯಿದೆ ಮತ್ತು ಪಿಟಿಸಿಎಲ್‌ ಕಾಯಿದೆಗಳ ವ್ಯಾಪ್ತಿಗೆ 
ಒಳಪಟ್ಟಿರುವುದಿಲ್ಲ. ಮೇಲ್ಕಂಡ ಜಮೀನಿಗೆ ಸಂಬಂಧಿಸಿದಂತೆ ಯಾರೂ ಗೇಣಿ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಹಾಗೂ ಈ ಜಮೀನಿನಲ್ಲಿ ಹೈ ಪವರ್‌ 
ಟೆನ್‌ಕ್ಟನ್‌ ಲೈನ್‌ ಹಾದು ಹೋಗಿರುವುದಿಲ್ಲ. ಹಾಗೂ ಸರ್ಕಾರಕ್ಕೆ ಉಳಿಸಿಕೊಳ್ಳಬೇಕಾದ ಬಾಬುಗಳ್ಕಾವುದೂ ಇರುವುದಿಲ್ಲ. 

ಡಾ: ಡಿ.ವಿ. ಗುಂಡಪ್ಪ ಎಜುಕೇಷನಲ್‌ ಟ್ರಸ್ಟ್‌ ಮುಳಬಾಗಿಲು ಈ ಟ್ರಸ್ಟ್‌ ಉಪ ನೋಂದಣಾಧಿಕಾರಿಗಳು ಮುಳಬಾಗಿಲು ರವರ 
ಕಛೇರಿಯಲ್ಲಿ ನಂ.9/04-05 ದಿನಾಂಕ: 19.08.2004ರಂತೆ ನೋಂದಣಿ ಆಗಿರುತ್ತೆ. ಅರ್ಜಿದಾರರು ಮೇಲ್ಕಂಡ ಜಮೀನನ್ನು ಡಿ.ಎಡ್‌. ಕಾಲೇಜ್‌ 
ಸ್ಥಾಪನೆಗಾಗಿ ಕ್ರಯಕ್ಕೆ ಪಡೆಯಲು ಉದ್ದೇಶಿಸಿದ್ದು ಸರ್ಕಾರವು ತನ್ನ ಆದೇಶ ಸಂಖ್ಯೆ: ಇಡಿ 487 ಪಿಟಿಐ 2005 (190) ದಿನಾಂಕ: 29.12.2005ರಂತೆ 
ಡಿ.ಎಡ್‌. ಕಾಲೇಜ್‌ ನಡೆಸಲು ಅರ್ಜಿದಾರರಿಗೆ ನಿರಾಕ್ಷೇಪಣಾ ಪತ್ರ ನೀಡಿರುತ್ತೆ. ಡಿ.ಎಡ್‌ ಕಾಲೇಜ್‌ಗೆ ಮಾನ್ಯತೆ ನೀಡುವ ಸಲುವಾಗಿ ಅರ್ಜಿದಾರರು 
ಎನ್‌.ಸಿ.ಟಿ.ಇ. ಬೆಂಗಳೂರು ರವರಲ್ಲಿ ಮನವಿಯನ್ನು ಸಲ್ಲಿಸಿ ಈ ಸಂಬಂಧ ನಂ.5420/ ಕೆಎಆರ್‌/ 280 ಎಂಬುದಾಗಿ ಅರ್ಜಿದಾರರಿಗೆ ಕೋಡ್‌ 
ನಂಬರ್‌ ನೀಡಿರುತ್ತಾರೆ. ಅರ್ಜಿದಾರರು ಹಾಜರ್‌ಪಡಿಸಿರುವ ಪ್ಲಾನ್‌ ಮತ್ತು ಇತರೆ ದಾಖಲೆಗಳು ಪ್ರಸ್ತಾಪಿತ ಉದ್ದೇಶಕ್ಕೆ ಪೂರಕವಾಗಿರುತ್ತವೆ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)(1) ರಂತೆ ಶೈಕ್ಷಣಿಕ ಉದ್ದೇಶಕ್ಕಾಗಿ 4 ಯೂನಿಟ್‌ಗಳಿಗೆ ಮೀರದಂತೆ ಜಮೀನನ್ನು 
ಹೊಂದಲು ಅವಕಾಶವನ್ನು ಕಲ್ಪಿಸಿದ್ದು ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 47 ಶಾಸನ 2001, ಬೆಂಗಳೂರು ದಿನಾಂಕ:23.04.2003 ರಂತೆ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109(1)ಕ್ಕೆ ತಿದ್ದುಪಡಿಯನ್ನು ತಂದಿರುತ್ತೆ. (ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2002) 
ಇದರಂತೆ ಶೈಕ್ಷಣಿಕ ಉದ್ದೇಶಕ್ಕಾಗಿ 2 ಯೂನಿಟ್‌ಗಳಿಗೆ ಮೀರದಂತೆ ಜಮೀನನ್ನು ಕ್ರಯಕ್ಕೆ ಪಡೆಯಲು/ ದಾನವಾಗಿ ಪಡೆಯಲು ಅನುಮತಿ! 
ವಿನಾಯ್ತಿಯನ್ನು ನೀಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿರುತ್ತೆ. ಇದರಂತೆ ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ 
ಕಲಂ 109(1ಕ್ಕೆ ಅನುಗುಣವಾಗಿರುವುದರಿಂದ ಮುಳಬಾಗಿಲು ತಾಲ್ಲೂಕು, ಕಸಬಾ ಹೋಬಳಿ, ಮುಳಬಾಗಿಲು ಗ್ರಾಮದ ಸ.ನಂ.74/1ರ ಪೈಕಿ 0-10 
ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ (ಡಿ.ಎಡ್‌. ಕಾಲೇಜ್‌ ಸ್ಥಾಪನೆಗಾಗಿ) ಕ್ರಯಕ್ಕೆ ಪಡೆಯಲು ಕಾರ್ಯದರ್ಶಿಗಳು ಡಾ: ಡಿ.ವಿ. ಗುಂಡಪ್ಪ 
ಎಜುಕೇಷನಲ್‌ ಟ್ರಸ್ಟ್‌ ಮುಳಬಾಗಿಲು ರವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)(1) ರ ಅಡಿಯಲ್ಲಿ ಅನುಮತಿಯನ್ನು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೀಡಲಾಗಿದೆ. 

]. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಕ್ರಯಕ್ಕೆ ಪಡೆಯಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು 2 
ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಹಾಗೂ ಈ ಬಗ್ಗೆ ಲಿಖಿತ ಮೂಲಕ ಮಾಹಿತಿಯನ್ನು ಈ ಕಛೇರಿಗೆ ನೀಡತಕ್ಕದ್ದು. 


೧೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





2. ವಿನಾಯಿತಿ: ಅನುಮತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡಾ 55 ಪೆಯಿಡ್‌ ಆಫ್‌ ಷೇರು ಬಂಡವಾಳ 
ಹೊಂದಿದ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ನಿಗದಿತ ಉದ್ದೇಶಕ್ಕಾಗಿ ಅಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯ್ದೆ 1964ರ ಕಲಂ 95ರಂತೆ 
ಜಿಲ್ಲಾಧಿಕಾರಿಗಳಿಂದ (ಸಕ್ಷಮ ಪ್ರಾಧಿಕಾರದಿಂದ) ಅನುಮತಿ ಪಡೆಯಬೇಕು. 

4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ.: ಓಡಿಪಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯಾ ರದ್ದುಪಡಿಸಲಾಗುವುದು. ಮತ್ತು 
ಪ್ರಸ್ತಾಪಿತ ಜಮೀನನ್ನು ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

6. ಈ ಅನುಮತಿಯು ಭೂ ಸುಧಾರಣಾ ಕಾಯ್ದೆ 1961ರ ಕಲಂ 109(1)() ರನ್ವಯ ಮಾತ್ರವಾಗಿರುತ್ತದೆ. ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮಜರುಗಿಸಲು ಅವಕಾಶವಿರುತ್ತದೆ. 

ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.968 ಕೋಲಾರ ಜಿಲ್ಲೆ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:20:2006-07, ದಿನಾಂಕ:14ನೇ ಜೂನ್‌, 2006 
ವಿಷಯ: ಸ್ಥಗಿತಗೊಂಡಿರುವ ಡಿಫೆನ್ಸ್‌ ಎಂಪ್ಲಾಯೀಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಮಲ್ಲೇಶ್ವರಂ, ಬೆಂಗಳೂರು-03 ಈ ಸಹಕಾರ 
ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ! ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24.05.2006ರ ನೋಟೀಸು. 

ಪ್ರಸ್ತಾವನೆ: 

ಡಿಫೆನ್ಸ್‌ ಎಂಪ್ಲಾಯೀಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಮಲ್ಲೇಶ್ವರಂ, ಬೆಂಗಳೂರು-03 ಈ ಸಹಕಾರ ಸಂಘವು ತನ್ನ 
ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೋಂದಣಿಯಾದ 
ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು 
ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು 
ಉಲ್ಲೇಖ (1ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ: 02.03.2005ರ 
“ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 
ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ 
ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, 
ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
24.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೬೩ 





ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲ್ಯೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಡಿಫೆನ್ಸ್‌ ಎಂಪ್ಲಾಯೀಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 
ಮಲ್ಲೇಶ್ವರಂ, ಬೆಂಗಳೂರು-03, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ 
ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ 
ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ 
ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:14.06.2006ರಂದು ನೀಡಿರುತ್ತೇನೆ. 

ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.969 ಸಹಕಾರ ಸಂಘಗಳ ಉಪನಿಬಂಧಕರು-1, 

ಬೆಂಗಳೂರು ನಗರ ಜಿಲ್ಲೆ. 


L 


L 


ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:21:2006-07, ದಿನಾಂಕ:14ನೇ ಜೂನ್‌, 2006 


ವಿಷಯ: ಸ್ಥಗಿತಗೊಂಡಿರುವ ಹೆಬ್ಬಾಳ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.24, ಮುನಿರಾಂ ಪ್ರಕಾಶ್‌, 1ನೇ ಮುಖ್ಯರಸ್ತೆ, ಕೆ.ಇ.ಬಿ. 
ಬಡಾವಣೆ, ಸಂಜಯನಗರ, ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ! ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24.05.2006ರ ನೋಟೀಸು. 
ಪ್ರಸ್ತಾವನೆ: 
ಹೆಬ್ಬಾಳ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.24, ಮುನಿರಾಂ ಪ್ರಕಾಶ್‌, 1ನೇ ಮುಖ್ಯರಸ್ತೆ, ಕೆ.ಇ.ಬಿ. ಬಡಾವಣೆ, ಸಂಜಯನಗರ, 
ಬೆಂಗಳೂರು ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ 
ಸದರೀ ಸಹಕಾರ ಸಂಘವು ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. 
ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ ರೀತ್ಕಾ ಮೇಲ್ಕಂಡ ಸಹಕಾರ ಸಂಘದ 
ಹೆಸರನ್ನು ದಿನಾಂಕ:02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ 
ಸದಸ್ಕರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ 
ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ 
ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ 
ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
24.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 


೧೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಹೆಬ್ಬಾಳ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.24, ಮುನಿರಾಂ 
ಪ್ರಕಾಶ್‌, 1ನೇ ಮುಖ್ಯರಸ್ತೆ, ಕೆ.ಇ.ಬಿ. ಬಡಾವಣೆ, ಸಂಜಯನಗರ, ಬೆಂಗಳೂರು, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ 
ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು 
(ದಕ್ಷಿಣ-1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರವರ ಕಛೇರಿ, ಬೆಂಗಳೂರು ಒಂದನೇ ವಲಯ, ಇವರನ್ನು ಸದರಿ ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ 
ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ಪಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:14.06.2006ರಂದು ನೀಡಿರುತ್ತೇನೆ. 

ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.970 ಸಹಕಾರ ಸಂಘಗಳ ಉಪನಿಬಂಧಕರು-1, 

ಬೆಂಗಳೂರು ನಗರ ಜಿಲ್ಲೆ, 


ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:24:2006-07, ದಿನಾಂಕ:9ನೇ ಜೂನ್‌, 2006 


ವಿಷಯ: ಸ್ಥಗಿತಗೊಂಡಿರುವ ವಿಜಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.1864, 12ನೇ ಮುಖ್ಯರಸ್ತೆ, 20ನೇ ಕ್ರಾಸ್‌, 
ವಿಜಯನಗರ, ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ/ ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24.05.2006ರ ನೋಟೀಸು. 
ಪ್ರಸ್ತಾವನೆ: 
ವಿಜಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.1864, 12ನೇ ಮುಖ್ಯರಸ್ತೆ, 20ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು, ಈ 
ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ 
ಸಂಘವು ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ 
ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, 
ಬೆಂಗಳೂರು ಇವರು ಉಲ್ಲೇಖ (1ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ ರೀತ್ಕಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು 
ದಿನಾಂಕ:02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, 
ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ 
ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
24.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೬೫ 





ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲ್ಯೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 
ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ ನಾನು ವಿಜಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.1864, 12ನೇ 
ಮುಖ್ಯರಸ್ತೆ, 20ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, 
ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು 
ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ 
ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:09.06.2006ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.971 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಇವರ ನಡವಳಿಗಳು 
ಕ್ರಮಾಂಕ:ಡಿಆರ್‌ಬಿ-1: ಸಮಾಪನೆ:25:2006-07, ದಿನಾಂಕ:12ನೇ ಜೂನ್‌, 2006 
ವಿಷಯ: ಸ್ಥಗಿತಗೊಂಡಿರುವ ರಾಜಮಹಲ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.59, 10ನೇ ಮುಖ್ಯರಸ್ತೆ, ಮಲ್ಲೇಶ್ವರಂ, 
ಬೆಂಗಳೂರು-03, ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: ಜೆಆರ್‌ಬಿ/ ಎಲ್‌ಕ್ಕೂಡಿ/ 
06/ ಎಲ್‌ಎಂಸಿ/ 2004-05, ದಿನಾಂಕ:22.12.2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24.05.2006ರ ನೋಟೀಸು. 
ಪ್ರಸ್ತಾವನೆ: 
ರಾಜಮಹಲ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.59, 10ನೇ ಮುಖ್ಯರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಈ ಸಹಕಾರ 
ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು 
ನೋಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ 
ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, 
ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22.12.2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು 
ದಿನಾಂಕ:02.03.2005ರ “ಸಂಜೆವಾಣಿ” ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಕರಾಗಲೀ, 
ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಪತ್ರಿಕಾ 
ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಸಮರ್ಥಿಸುವ ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, 
ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೊದಲು ಸ್ವಾಭಾವಿಕ ನ್ಯಾಯ 
ತತ್ವಗಳನ್ಹಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ 
ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು! ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ (2) ರಲ್ಲಿ ಕಾಣಿಸಿರುವ ದಿನಾಂಕ: 
24.05.2006ರ ನೋಟೀಸಿನಲ್ಲಿ ಸದರಿ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆಗೊಳಿಸಿ, 
ಸಂಘದ ನೊಂದಣಿಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) 
ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ 
ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಷೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ ಕಳುಹಿಸಲಾಗಿತ್ತು. ಆದರೆ 
ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 
72()ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು ಮಾತ್ರವಲ್ಲದೇ, ಸಂಘದ ನೊಂದಣಿಯನ್ನು 
ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2ರನ್ವ್ಹಯ ಹಾಗೂ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿಎಂಡಬ್ಲೂ! 69/ 
ಸಿಎಲ್‌ಎಂ/ 2001 ದಿನಾಂಕ:21.11.2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ 


೧೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ರಾಜಮಹಲ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ.59, 10ನೇ 
ಮುಖ್ಯರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, 
ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. 
ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು 
ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ 
ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:12.06.2006ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌.972 ಸಹಕಾರ ಸಂಘಗಳ ಉಪನಿಬಂಧಕರು-1, 
ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಕಛೇರಿ ಕಾರ್ಯಾಲಯ 
ನಂ.ಡಿಆರ್‌/ ಡಿವಿಜಿ! ಎಲ್‌ಕ್ಯೂಡಿ/ 06/ 2006-07, ದಿನಾಂಕ:25ನೇ ಮೇ, 2006 
ವಿಷಯ: ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ನಲ್ಲೂರು ಚನ್ನಗಿರಿ ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73ರನ್ಹಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವನೆ ದಿನಾಂಕ: 23.03.2006. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮಸಂಖ್ಯೆ ಪತ್ರ ದಿನಾಂಕ:05.04.2005. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರ ಪತ್ರ ದಿನಾಂಕ: 06.05.2006. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (1ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಮೇಲ್ಕಂಡ ಸಂಘದ 
ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ದಿ ಬಗ್ಗೆ ಗಮನಿಸುವಲ್ಲಿ 
ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬಗ್ಗೆ ಉಲ್ಲೇಖ (2ರ ನೋಟೀಸು ನೀಡಿದ್ದು, ಇದಕ್ಕೆ 
ಯಾರಿಂದಲೂ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಈ ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವು ದೊರೆಯುತ್ತಿಲ್ಲ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69:ಸಿಎಲ್‌ಎಂ: 2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪನಿಬಂಧಕರು, ಕೆ.ಎಂ. ಆಶಾ, ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸಣ್ಣ ನೀರಾವರಿ 
ನೀರು ಬಳಕೆದಾರರ ಸಹಕಾರ ಸಂಘ ನಿ., ನಲ್ಲೂರು ಚನ್ನಗಿರಿ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
ಕಲಂ 73(1)ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಅಂಘದ ಪ್ರಭಾರದೊಂದಿಗೆ 
ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 25.05.2006 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.973 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಉಪನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಸಂಖ್ಯೆ:ಡಿಆರ್‌/ ಡಿವಿಜಿ! ಸಮಾಪನೆ: ಸಿಆರ್‌-32 2004-05, ದಿನಾಂಕ:23ನೇ ಮೇ, 2006 
ವಿಷಯ: ಸಮಾಪನೆಗೊಂಡಿರುವ ಶಿವಶಕ್ತಿ ತೆಂಗಿನ ನಾರನ್ನು ಮತ್ತು ನಾರಿನ ಸರಕುಗಳನ್ನು ಉತ್ಪಾಧಿಸುವ ಮತ್ತು ಮಾರಾಟ ಮಾಡುವ 
ಕೈಗಾರಿಕಾ ಸಹಕಾರ ಸಂಘ ನಿ., ಚನ್ನಮುಂಭಾಪುರ, ಹೊನ್ನಾಳಿ ತಾಲ್ಲೂಕು ಇದನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ 72(3) ರನ್ವಯ ಪುನಃಶ್ಚೇತನಗೊಳಿಸಿ ಆದೇಶಿಸುವ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರ ಪತ್ರ ಸಂಖ್ಯೆ: ಸಅಅ: ಹೂ: ಪುನಃಶ್ನೇತನ:1:2005-06, 
ದಿನಾಂಕ:13.03.2005. 
2) ಈ ಕಛೇರಿಯ ಸಮಸಂಖ್ಯೆ ಆದೇಶ ದಿನಾಂಕ:22.08.2005. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವ ಕಾರಣ, 
ಉಲ್ಲೇಖ (1ರ ಆದೇಶದ ರೀತ್ಯ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿತ್ತು. ದಿನಾಂಕ: 26.12.2005ರಂದು ಶ್ರೀ ಚಂದ್ರಶೇಖರಪ್ಪ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ನಡೆಸಿದ ಸಭೆಯಲ್ಲಿ ಸಂಘದಿಂದ ಆರ್ಥಿಕ 
ಸೌಲಭ್ಯಗಳನ್ನು ಪಡೆಯಲು ಸಂಘದ ಅವಶ್ಯಕತೆ ಇರುವುದನ್ನು ಮನಗಂಡು, ಸದರಿ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಸದಸ್ಯರೆಲ್ಲರೂ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೬೭ 





ಸರ್ವಾನುಮತದಿಂದ ನಿರ್ಣಯ ಮಾಡಿರುವ ಕಾರಣ ಸಂಘವನ್ನು ಮುಂದುವರೆಸಿಕೊಂಡು ಹೋಗಲು ಅನುಮತಿ ನೀಡಲು ಕೋರಿ ಶಿಫಾರಸ್ಸು 
ಮಾಡಿರುತ್ತಾರೆ. ಈ ಮೇಲ್ಕಂಡ ಅಂಶಗಳನ್ನು ಪರಿಗಣಿಸಿ, ಸಂಘವನ್ನು ಮುಂದುವರೆಸಿಕೊಂಡು ಹೋಗಲು ಅನುಮತಿ ನೀಡುವುದು ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(3)ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69: ಸಿಎಲ್‌ಎಂ: 2001, ದಿನಾಂಕ: 21.11.2001ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು 
ಉಪಯೋಗಿಸಿಕೊಂಡು ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ, ಕೆ.ಎಂ. ಆಶಾ, ಆದ ನಾನು ನನ್ನ ಅಧಿಕಾರ 
ಚಲಾಯಿಸುತ್ತಾ ಶಿವಶಕ್ತಿ ತೆಂಗಿನ ನಾರನ್ನು ಮತ್ತು ನಾರಿನ ಸರಕುಗಳನ್ನು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಕೈಗಾರಿಕಾ ಸಹಕಾರ ಸಂಘ ನಿ., 
ಚೆನ್ನಮುಂಬಾಪುರ, ಹೊನ್ನಾಳಿ ತಾಲ್ಲೂಕು ಇದರ ಉಲ್ಲೇಖ (1ರ ಆದೇಶವನ್ನು ರದ್ದುಪಡಿಸಿ, ಸಂಘವನ್ನು ಮುಂದುವರೆಸಿಕೊಂಡು ಹೋಗಲು ಈ 
ಮೂಲಕ ಅನುಮತಿ ನೀಡಿರುತ್ತೇನೆ. 

ಸಂಘ ಪುನಃಶ್ಚೇತನಗೊಂಡು ನಂತರ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಾನುಸಾರ ಪ್ರಥಮ ವಾರ್ಷಿಕ 
ಮಹಾಸಭೆ ಜರುಗಿಸಿ, ನಡವಳಿಕೆಗಳು ಪ್ರತಿಯನ್ನು ಈ ಕಛೇರಿಗೆ ಸಲ್ಲಿಸಲು ಸೂಚಿಸಿದೆ ಹಾಗೂ ಸಂಘದ ನೂತನ ಆಡಳಿತ ಮಂಡಳಿ ರಚನೆ ಮಾಡಲು 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹೊನ್ನಾಳಿ ಇವರು 
ಚುನಾವಣಾ ಪ್ರಕ್ರಿಯೆಗಳನ್ನು ಜರುಗಿಸಿ, ಹಾಗೂ ವಾರ್ಷಿಕ ಮಹಾಸಭೆಗೆ ಹಾಜರಾಗಿ ಈ ಬಗ್ಗೆ ಕಛೇರಿಗೆ ವರದಿ ಮಾಡುವುದು. 

ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ದಿನಾಂಕ: 23.05.2006ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 

ಪಿ.ಆರ್‌.974 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-55:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 

1. ಶ್ರೀಮತಿ ಆರ್‌. ಹೇಮಕ್ಕ ಕೋಂ ಆರ್‌. ಬೀರನಗೌಡ ವಿರುದ್ಧ 1. ಶ್ರೀ ಗೋವಿಂದವಿಧ್ಯಾಲಿಂಗಮ್‌ ಧನಪಾಲ್‌ ಬಿನ್‌ 

28 ವರ್ಷ, ಮನೆ ಕೆಲಸ, ಕಣವಿಹಳ್ಳಿ, ಹರಪನಹಳ್ಳಿ ವಿಧ್ಯಾಲಿಂಗಮ್‌, 40 ವರ್ಷ, ಮಾಲೀಕರು, ಟಿಪ್ಪರ್‌ ಲಾರಿ 

ತಾಲ್ಲೂಕು. ನಂ. ಎಂಹೆಚ್‌-24:03909:ಎ:22, ಫೆನ್‌ರಾಜ್‌ ಎಸ್ಟೆಟ್‌, 
2. ಆರ್‌. ನಾಗರಾಜಗೌಡ ಬಿನ್‌ ಲೇಟ್‌ ಹಡಪ್ಸರ್‌, ಪುಣೆ-13. 

ಆರ್‌.ಬೀರನಗೌಡ, ಕಣವಿಹಳ್ಳಿ, ಹರಪನಹಳ್ಳಿ 2. ವಿ.ಎಸ್‌. ಪಾಂಡ್ಯ ಚೀಫ್‌ ಪ್ರೊಜೆಕ್ಟ್‌ ಆಫೀಸರ್‌, 

ತಾಲ್ಲೂಕು. ಸುಜಾಲಾನ್‌ ವಿಂಡ್‌ ಮಿಲ್‌ ಎನರ್ಜಿ ಲಿ., 101-ಎ, 
3. ಆರ್‌. ಸ್ವಾಮಿಲಿಂಗೇಶ್ವರ ಗೌಡ, ಲೇಟ್‌ ಆರ್‌. ಬೆಂಗಳೂರು-560025. 

ಬೀರನಗೌಡ, ಕಣವಿಹಳ್ಳಿ ಗ್ರಾಮ, ಹರಪನಹಳ್ಳಿ 

ತಾಲ್ಲೂಕು. 

ಪ್ರಕಟಣೆ 


ಶ್ರೀಮತಿ ಆರ್‌. ಹೇಮಕ್ಕ ಕೋಂ ಲೇಟ್‌ ಆರ್‌. ಬೀರನಗೌಡ, ಆರ್‌, ನಾಗರಾಜಗೌಡ ಬಿನ್‌ ಲೇಟ್‌ ಆರ್‌. ಬೀರನಗೌಡ, ಆರ್‌. 

ಸ್ವಾಮಿಲಿಂಗೇಶ್ವರ ಗೌಡ ಲೇಟ್‌ ಆರ್‌. ಬೀರನಗೌಡ, ಇವರುಗಳಾದ ತಾವು ಮೃತ ಆರ್‌. ಬೀರನಗೌಡ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು, 

ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಆರ್‌. ಬೀರನಗೌಡ, ರವರು ಒಂದನೇ 

ಪ್ರತಿವಾದಿಗಳಾದ ಶ್ರೀ ಗೋವಿಂದವಿಧ್ಯಾಲಿಂಗಮ್‌ ಧನಪಾಲ್‌ ಬಿನ್‌ ವಿಧ್ಯಾಲಿಂಗಮ್‌ ಇವರ ಟಿಪ್ಪರ್‌ ಲಾರಿ ರಲ್ಲಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ 

ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ 

ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ 

ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.975 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-56:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಬಸಪ್ಪ ಅಲಿಯಾಸ್‌ ಬಸವರಾಜಪ್ಪ, ಬಿನ್‌ ಭೀಮಪ್ಪ, ವಿರುದ್ಧ 1... ಮೆ: ಬಸವೇಶ್ವರ ರೈಸ್‌ ಮಿಲ್‌, ಯಕ್ಕನಹಳ್ಳಿ, ಹೊನ್ನಾಳ್ಳಿ 
48 ವರ್ಷ. ತಾಲ್ಲೂಕು. 
2. ಶ್ರೀಮತಿ ಶಾರದಮ್ಮ ಬಸಪ್ಪ ಅಲಿಯಾಸ್‌ 2. ಶ್ರೀ ಟಿ. ಬಸವರಾಜಪ್ಪ ಬಿನ್‌ ಡಿ. ಸಿದ್ಧಪ್ಪ 48 ವರ್ಷ, 
ಬಸವರಾಜಪ್ಪ, 40 ವರ್ಷ, ವಾಸ: ಭೋವಿ ಯಕ್ಕನಹಳ್ಳಿ ಗ್ರಾಮ, ಹೊನ್ನಾಳ್ಳಿ ತಾಲ್ಲೂಕು. 
ಕಾಲೋನಿ, ಕುಂದೂರು ಗ್ರಾಮ, ಹೊನ್ನಾಳ್ಳಿ 3. ದಿ. ಡಿವಿಜನಲ್‌ ಮ್ಯಾನೇಜರ್‌, ಓರಿಯಂಟಲ್‌ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ. ಇನ್ಸೂರೆನ್ಸ್‌ ಕಂಪನಿ. ಲಿ., ತಿಳುವಳ್ಳಿ ಕಾಂಪ್ಲೆಕ್ಸ್‌, ಪಿ.ಬಿ. 


ರೋಸ್‌, ದಾವಣಗೆರೆ. 


೧೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಪ್ರಕಟಣೆ 
ಶ್ರೀ ಬಸಪ್ಪ ಅಲಿಯಾಸ್‌ ಬಸವರಾಜಪ್ಪ, ಶ್ರೀಮತಿ ಶಾರದಮ್ಮ ಇವರುಗಳಾದ ತಾವು ಮೃತ ಆಂಜನಪ್ಪ ಅಲಿಯಾಸ್‌ ಆಂಜನೇಯ ಇವರ 
ತಂದೆ ಮತ್ತು ತಾಯಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಆಂಜನಪ್ಪ 
ಅಲಿಯಾಸ್‌ ಆಂಜನೇಯ ರವರು ಒಂದನೇ ಪ್ರತಿವಾದಿಗಳಾದ ಬಸಪ್ಪ ಅಲಿಯಾಸ್‌ ಬಸವರಾಜಪ್ಪ ಇವರ ರೈಸ್‌ಮಿಲ್‌ ನಲ್ಲಿ ಹಮಾಲಿ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಧಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.976 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-57:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಸಾಹೀರಾಬಾನು ವೈಫ್‌ ಆಫ್‌ ಲೇಟ್‌ ವಿರುದ್ಧ 1. ಜಾಕೀರ್‌ ಹುಸೇನ್‌ ಬಿನ್‌ ಅಬ್ದುಲ್‌ ಜಬ್ಬರ್‌, 35 ವರ್ಷ, 
ಕೆ. ಮುಕ್ತಿಯಾರ್‌ ಅಹ್ಮದ್‌, ವಯಸ್ಸು 25 ಹಾಗೂ ಆರ್‌.ಸಿ. ಓನರ್‌ ಲಾರಿ ಬೆರೀಂಗ್‌ ನಂ.ಕೆಎ:25:ಎ:3630, 
ಇತರೆ ಮೂರು ಜನರು, ಇಡಿಗಾ ಕಾಲೋನಿ, ಕೆರೆಬಿಳಚಿ ಗ್ರಾಮ, ಚನ್ನಗಿರಿ ತಾಲ್ಲೂಕು. 
ಕೆರೆಬಿಳಚಿ, ಚನ್ನಗಿರಿ ತಾಲ್ಲೂಕು. 2. ದಿ. ಡಿವಿಜನಲ್‌ ಮ್ಯಾನೇಜರ್‌, 


3. ದಿ. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ., ಡಿವಿಜನಲ್‌ 
ಆಫೀಸ್‌ ಡೋರ್‌ ನಂ.2, ನಂ.3, ಕಿಣಿ ಬಿಲ್ಲಿಂಗ್‌, 1ನೇ 
ಪ್ಲೋರ್‌, 1ನೇ ಕ್ರಾಸ್‌, ಗಾಂಧಿನಗರ, ಬೆಂಗಳೂರು-560009. 

ಪ್ರಕಟಣೆ 

ಶ್ರೀಮತಿ ಸಾಹೀರಾಬಾನು ಕೋಂ, ಲೇಟ್‌ ಕೆ. ಮುಕ್ತಿಯಾರ್‌ ಅಹ್ಮದ್‌, ಉಮ್ಮಿಅಮಧ, ರೀಫಾ ಸಾಡಿಯಾ ಅಲಿಯಾಸ್‌ ಬಾಬಿ, ಮಹದ್‌ 
ನಜೀರ್‌ ಕೆ. ಇವರುಗಳಾದ ತಾವು ಮೃತ ಕೆ. ಮುಕ್ತಿಯಾರ್‌ ಅಹ್ಮದ್‌ ಇವರ ಹೆಂಡತಿ ಮತ್ತು ಮಕ್ಕಳು ಹಾಗೂ ತಂದೆ ಎಂದು, ಅವರ ಸಾವಿಗಾಗಿ ನಷ್ಠ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಕೆ. ಮುಕ್ತಿಯಾರ್‌ ಅಹ್ಮದ್‌ ರವರು ಒಂದನೇ ಪ್ರತಿವಾದಿಗಳಾದ ಜಾಕೀರ್‌ 
ಹುಸೇನ್‌ ಬಿನ್‌ ಅಬ್ದುಲ್‌ ಜಬ್ಬರ್‌ ಇವರ ಲಾರಿಯಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 

ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡ 

ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 


ಪಿ.ಆರ್‌.977 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-58:2006, ದಿನಾಂಕ:13ನೇ ಜೂನ್‌, 2006 
ಅರ್ಜಿದಾರರು: ಪ್ರತಿವಾದಿಗಳು 

1. ಶ್ರೀ ಓಬಣ್ಣ ಸನ್‌ ಆಫ್‌ ಓಬಣ್ಣ, ಹಾಗೂ ಇತರೆ ವಿರುದ್ಧ 1. ಶ್ರೀ ಸಿದ್ಧಪ್ಪ ಸನ್‌ ಆಫ್‌ ತೊರೆಯಪ್ಪ ಮೇಜರ್‌, ಲೆಕ್ಟರರ್‌, 

ಇಬ್ಬರು. ಹೋಬೆ ಬೋರಯ್ಯ ಕಾಲೇಜ್‌, ಜಗಳೂರು. 

ಕೂಲಿ ಕೆಲಸ, ಅಶ್ವಥ್‌ರೆಡ್ಡಿ ನಗರ, ಜಗಳೂರು. 2. ಮೇಸ್ತ್ರಿ ಮಹಾಂತೇಶ್‌, ಸನ್‌ ಆಫ್‌ ಷಣ್ಮುಖಪ್ಪ, ಮೇಜರ್‌, 


ಮೇಸ್ತ್ರಿ ಕೆಲಸ, ಅಶ್ವಥ್‌ರೆಡ್ಡಿ ನಗರ, ಜಗಳೂರು. 
ಪ್ರಕಟಣೆ 
ಶ್ರೀ ಓಬಣ್ಣ ಸನ್‌ಆಫ್‌ ಓಬಣ್ಣ ಶ್ರೀಮತಿ ಮಲ್ಲಮ್ಮ ಶ್ರೀ ದೊಡ್ಡೇಶ್‌ ರವರು ಮೃತ ಕಾರ್ಮಿಕ ನಾಗರಾಜ, ಇವರ ತಂದೆ ಮತ್ತು ತಾಯಿ 
ಹಾಗೂ ಸಹೋದರ ಎಂದು, ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ನಾಗರಾಜ ಸನ್‌ಆಫ್‌ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೬೯ 





ಓಬಣ್ಣ ರವರು ಒಂದನೇ ಪ್ರತಿವಾದಿಗಳಾದ ಸಿದ್ದಪ್ಪ ಸನ್‌ಆಫ್‌ ತೊರೆಯಪ್ಪ ಇವರ ಮನೆ ಕಟ್ಟುವಾಗ ಎಲೆಕ್ಟ್ರಿಕ್‌ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.978 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-59:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಸಾವಕ್ಕ ಕೋಂ ಲೇಟ್‌ ಯಲ್ಲವ್ವ, ಮನೆ ವಿರುದ್ಧ 1. ಡಾ: ಬಸವರಾಜ್‌, ಸನ್‌ಆಫ್‌ ಮುದೇಗೌಡರ 
ಕೆಲಸ, ಜೆ.ಟಿ. ಕಟ್ಟೆ, ಹರಿಹರ ತಾಲ್ಲೂಕು, ರೇವಣಸಿದ್ದಪ್ಪ, ಮೇನೇಜಿಂಗ್‌ ಡೈರೆಕ್ಟರ್‌, “ಅನುಗ್ರಹ 
ದಾವಣಗೆರೆ ಜಿಲ್ಲೆ. 2. ಡಿಸ್ಟಿಲರಿ” ಬಗ್ಗಡನಾಳು, ಹರಿಹರ ತಾಲ್ಲೂಕು: 
ದಾವಣಗೆರೆ ಜಿಲ್ಲೆ. 
ಪ್ರಕಟಣೆ 


ಶ್ರೀಮತಿ ಸಾವಕ್ಕ ಕೋಂ ಲೇಟ್‌ ಯಲ್ಲಪ್ಪ ಇವರು ಮೃತ ಕಾರ್ಮಿಕ ಡಿ.ವೈ. ಮಲ್ಲೇಶ್‌, ಇವರ ತಾಯಿ ಎಂದು, ಅವರ ಸಾವಿಗಾಗಿ ನಷ್ಠ 

ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಡಿ.ವೈ. ಮಲ್ಲೇಶ್‌ ಸನ್‌ಆಫ್‌ ಯಲ್ಲಪ್ಪ ರವರು ಒಂದನೇ ಪ್ರತಿವಾದಿಗಳಾದ 

ಡಾ: ಬಸವರಾಜ್‌ ಸನ್‌ಆಫ್‌ ಮುದೇಗೌಡರ ರೇವಣಸಿದ್ದಪ್ಪ ಇವರ ಡಿಸ್ಟಿಲರಿ ಯಲ್ಲಿ ಮೆಲ್ಲಿಂಗ್‌ ವರ್ಕ್‌ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ 

ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 

ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 

ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 

ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.979 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-60:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಶಬಿನ ಖಾನೂಮ್‌ ಕೋಂ ಲೇಟ್‌ ವಿರುದ್ಧ 1. ಜಾಕೀರ್‌ ಹುಸೇನ್‌ ಬಿನ್‌ ಅಬ್ದುಲ್‌ ಜಬ್ಬರ್‌, 
ಉಮ್ಮರ್‌ ಖಾನ್‌, ಹಾಗೂ ಇತರೆ 5 ಜನ ಆರ್‌.ಸಿ. ಓನರ್‌ ಲಾರಿ ನಂ.ಕೆಎ:25:ಎ:3630, 
ಅರ್ಜಿದಾರರು, ಜಾಮಿಯಾ ಮಸೀದಿ ಏರಿಯಾ, ಕೆರೆಬಿಳಚಿ, ಚನ್ನಗಿರಿ ತಾಲ್ಲೂಕು. 
ಕೆರೆಬಿಳಚಿ, ಚನ್ನಗಿರಿ ತಾಲ್ಲೂಕು. 2. ದಿ. ಡಿವಿಜನಲ್‌ ಮ್ಯಾನೇಜರ್‌, 


ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ.,, ಡಿವಿಜನಲ್‌ 

ಆಫೀಸ್‌ ಡೋರ್‌ ನಂ.2, ನಂ.3, ಖಿನೈ ಬಿಲ್ಡಿಂಗ್‌, 1ನೇ 

ಮಹಡಿ, 1ನೇ ಕ್ರಾಸ್‌, ಗಾಂಧಿನಗರ, ಬೆಂಗಳೂರು-560009. 

ಪ್ರಕಟಣೆ 

ಶ್ರೀಮತಿ ಶಬಿನಾ ಖಾನೂಮ್‌ ವೈಫ್‌ ಆಫ್‌ ಲೇಟ್‌ ಉಮರ್‌ ಖಾನ್‌ ಹಟ್‌ ಲಿಯಾಕತಾಲಿ ಖಾನ್‌, ನೂರ್‌ ಫಾತಿಮಾ ಖಾನೂಮ್‌, 
ನಜೀಬುಲ್ಲಾ ಖಾನ್‌, ತಾಸ್ಮಿಯಾ ಖಾನೂಮ್‌ ಮತ್ತು ಪ್ಯಾರಿಜಾನ್‌ ಹಾಗೂ ಹಬೀಬುಲ್ಲಾ ಖಾನ್‌ ಲೇಟ್‌ ಉಮರ್‌ಖಾನ್‌ ಇವರ ಹೆಂಡತಿ ಮತ್ತು 
ಮಕ್ಕಳು ಹಾಗೂ ತಾಯಿ, ತಂದೆ ಎಂದು, ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ 
ಉಮಾರ್‌ಖಾನ್‌ ಹಟ್‌ ಲಿಯಾಕತಾಲಿಖಾನ್‌ ರವರು ಒಂದನೇ ಪ್ರತಿವಾದಿಗಳಾದ ಜಾಕೀರ್‌ ಹುಸೇನ್‌ ಬಿನ್‌ ಅಬ್ದುಲ್‌ ಜಬ್ಬರ್‌ ಇವರ ಲಾರಿ 
ನಂ.ಕೆಎ:25:ಎ:3630 ರಲ್ಲಿ ಡೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 


೧೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯ್ಕಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.980 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-61:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
ಕೆ. ಬಸವರಾಜ ಬಿನ್‌ ಕಟ್ಟೆಪ್ಪ, 45 ವರ್ಷ. ವಿರುದ್ಧ 1. ಮೆ: ವಿ.ಎಸ್‌.ಎಲ್‌. ಮೈನಿಂಗ್‌ ಕಂಪನಿ, ಮಾಲೀಕರು 
2. ಶ್ರೀಮತಿ ಈಶ್ವರಮ್ಮ ವೈಫ್‌ಆಫ್‌ ಕೆ. ಬಸವರಾಜ, 40 ಶ್ರೀ ಅನಿಲ್‌ ಹೆಚ್‌ ಲಾಡ್‌, ಎಲ್‌ ಅಂಡ್‌ ಟಿ. ಕೊಮಟ್ಟು 
ವರ್ಷ, ಕುದುರೇಡೂವು ಗ್ರಾಮ ಕೂಡ್ಲಿಗಿ ತಾಲ್ಲೂಕು, ವೀಲ್‌ ಲೋಡರ್‌ ನಂ. 380, ಹೌಸ್‌ ಆಫ್‌ ಲಾಡ್‌, 
ಬಳ್ಳಾರಿ ಜಿಲ್ಲೆ ಈಗಿನ ವಿಳಾಸದಲ್ಲಿ ವಾಸ: 1ನೇ ಪ್ಯಾಲೇಸ್‌ ರೋಡ್‌, ಸಂಡೂರು, ತಾಲ್ಲೂಕು ಬಳ್ಳಾರಿ ಜಿಲ್ಲೆ. 
ಮೈನ್‌, 3ನೇ ಕ್ರಾಸ್‌, ಗಾಂಧೀನಗರ, ದಾವಣಗೆರೆ. 2. ದಿ. ಮ್ಯಾನೇಜರ್‌, ಐ.ಸಿ.ಐ.ಸಿ.ಐ. ಲೊಂಬರ್ಡ್‌ ಜನರಲ್‌ 


ಇನ್ಸೂರೆನ್ಸ್‌ ಕಂ.ಲಿ., ರಿಜಿಸ್ಟರ್‌ ಆಫೀಸ್‌ ಐ.ಸಿ.ಐ.ಸಿ.ಐ. 
ಬ್ಯಾಂಕ್‌ ಟವರ್ಸ್‌ ಬಾಂದ್ರಾ, ಕುರ್ಲಾ ಕಾಂಪ್ಲೆಕ್ಸ್‌, ಬಾಂದ್ರಾ 
(ಈಸ್ಟ್‌) ಮುಂಬೈ-400051. 
ಪ್ರಕಟಣೆ 
ಶ್ರೀಮತಿ ಕೆ. ಬಸವರಾಜ ಮಗ ಪ್ರಕಾಶ್‌, ಶ್ರೀಮತಿ ಈಶ್ವರಮ್ಮ ತಾಯಿ ಪ್ರಕಾಶ್‌ ರವರು ಮೃತ ಪ್ರಕಾಶ್‌ ಇವರ ತಂದೆ ಮತ್ತು ತಾಯಿ 
ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಪ್ರಕಾಶ್‌ ರವರು ಒಂದನೇ ಪ್ರತಿವಾದಿಗಳಾದ 
ಮೆ. ವಿ.ಎಸ್‌.ಎಲ್‌. ಮೈನಿಂಗ್‌ ಕಂಪನಿ ಇವರ ಎಲ್‌.ಆಂಡ್‌ ಟಿ. ಕೊಮಸ್ಟ್‌ ರಲ್ಲಿ ಹೆಲ್ಬರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.981 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-61:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಕುಬ್ರಾಬಾನು ಅಲಿಯಾಸ್‌ ಎನ್‌. ವಿರುದ್ಧ 1. ಇ.ವಿ. ಮಂಜು-ಮೇಜರ್‌-ಓನರ್‌ ಆಫ್‌ ಮಿನಿ ಲಾರಿ 
ಕುಬ್ರಾಬಾನು ವೈಫ್‌ಆಫ್‌ ಲೇಟ್‌ ಚಮನ್‌ಸಾಬ್‌ 23 ನಂ.ಕೆಎ:06:ಎ:4731, ಜ್ಯೋತಿಪುರ ಅನಬೂರು ಪೋಸ್ಟ್‌, 
ವರ್ಷ ಹಾಗೂ ಇತರೆ ಇಬ್ಬರು, ಕೇರಾಫ್‌ ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಆಸೀಪ್‌ವುಲ್ಲಾ, ಹೇಮಂತ್‌ನಗರ, ಚಿತ್ರದುರ್ಗ 2. ದಿ. ಮ್ಯಾನೇಜರ್‌, ಬ್ಯಾಂಚ್‌ ಆಫೀಸ್‌, ಓರಿಯಂಟಲ್‌ 
ಟೌನ್‌. ಇನ್ಸೂರೆನ್ಸ್‌ ಕಂಪನಿ ಲಿ... ಟೋಮಾ ಬಿಲ್ಲಿಂಗ್ಸ್‌, 1ನೇ 


ಪ್ಲೋರ್‌, ಜೆ.ಸಿ. ರೋಡ್‌, ತುಮಕೂರು. 
ಪ್ರಕಟಣೆ 
ಶ್ರೀಮತಿ ಕುಬ್ರಾಬಾನು ಅಲಿಯಾಸ್‌ ಎನ್‌. ಕುಬ್ರಾಬಾನು ಕು: ಸಬೀನಾ, ಸಬೀನಾ ಮೊಹೀದ್ದೀನ್‌ಬೀ ಇವರುಗಳಾದ ತಾವು ಮೃತ 
ಚಮನ್‌ಸಾಬ್‌ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 
ಮೃತ ಚಮನ್‌ಸಾಬ್‌ ರವರು ಒಂದನೇ ಪ್ರತಿವಾದಿಗಳಾದ ಇ.ವಿ. ಮಂಜು ಜ್ಯೋತಿಪುರ, ಅನಬೂರು ಇವರ ಲಾರಿ ಯಲ್ಲಿ ಕ್ಲೀನರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಧಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೭೧ 





ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.982 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-62:2006, ದಿನಾಂಕ:13ನೇ ಜೂನ್‌, 2006 
ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀ ಜಿ. ಖಾದರ್‌ಸಾಬ್‌ ಬಿನ್‌ ಲೇಟ್‌ ಜಿ. ವಿರುದ್ಧ 1. ಮಹಬೂಬ್‌ ಸುಭಾನಿ ಬಿನ್‌ ಟಿ. ಫಕ್ಕದ್ಧಿನ್‌ಸಾಬ್‌, ಲಾರಿ 
ಮಾಸುಮ್‌ಸಾಬ್‌, 55 ವರ್ಷ. ಮಾಲೀಕರು, ಲಾರಿ ನಂ. ಕೆಎ:35:6103, ಕೃಷ್ಣಾನಗರ 


2. ಶ್ರೀಮತಿ ಜಿ. ಕರಿಮಬೀ ಕೋಂ, ಖಾದರ್‌ಸಾಬ್‌, 
50 ವರ್ಷ, ಹನಸೀ ಗ್ರಾಮ, ಹಗರಿಬೊಮ್ಮನಹಳ್ಳಿ 
ತಾಲ್ಲೂಕು ಬಳ್ಳಾರಿ ಜಿಲ್ಲೆ: ಈಗಿನ ವಾಸ: 


ಗ್ರಾಮ, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 
ದಿ. ಡಿವಿಜನಲ್‌ ಮ್ಯಾನೇಜರ್‌, 
ದಿ ನ್ಯೂ ಇಂಡಿಯಾ ಅಶ್ಕೂರೆನ್ಸ್‌ ಕಂಪನಿ, ಲಿ., ಈಡಿಗಾ 


ಆಂಜನೇಯ ಬಡಾವಣೆ, ದಾವಣಗೆರೆ. ಕಾಂಪ್ಲೆಕ್ಸ್‌, ಬಳ್ಳಾರಿ. 
ಪ್ರಕಟಣೆ 
ಶ್ರೀ ಜಿ. ಖಾದರ್‌ಸಾಬ್‌ ತಂದೆ ಬಾಷಾ ಅಲಿಯಾಸ್‌ ಇಮಾಮ್‌ ಬಾಷಾ, ಶ್ರೀಮತಿ ಕರಿಮ್‌ಬೀ ತಾಯಿ ಬಾಷಾ ಅಲಿಯಾಸ್‌ 
ಇಮಾಮ್‌ಬಾಷಾ ರವರು ಮೃತ ಬಾಷಾ ಅಲಿಯಾಸ್‌ ವ ಇಮಾಮ್‌ಬಾಷಾ ಇವರ ತಂದೆ ಮತ್ತು ತಾಯಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ 
ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಬಾಷಾ ಅಲಿಯಾಸ್‌ ಇಮಾಮ್‌ಬಾಷಾ ರವರು ಒಂದನೇ ಪ್ರತಿವಾದಿಗಳಾದ 
ಮಹಬೂಬ್‌ ಸುಬಾನಿ ಇವರ ಲಾರಿ ಯಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.983 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-62:2006, ದಿನಾಂಕ:13ನೇ ಜೂನ್‌, 2006 
ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಕುಸುಂದಬಾನು ವೈಪ್‌ಆಫ್‌ ಲೇಟ್‌ ವಿರುದ್ಧ 1. ಶ್ರೀ ಅಬ್ದುಲ್‌ ಮುಜೀದ್‌ ಬಿನ್‌ ಅಬ್ದುಲ್‌ ಹಯಾತ್‌ಸಾಬ್‌, 
ಮಹ್ಮದ್‌ ಉಸ್‌, 38 ವರ್ಷ ಹಾಗೂ ಇತರೆ 38 ವರ್ಷ ಕಂಟ್ರಾಕ್ಟರ್‌ ವಿ.ಜಿ. ಶೆಟ್ಟಿ ಮನೆ ಹಿಂಭಾಗ, 
ನಾಲ್ಕು ಜನರು, ಬುರುಜನಹಟ್ಟಿ, ಚಿತ್ರದುರ್ಗ. ಹೊಳಲ್ಕೆರೆ ರೋಡ್‌, ಚಿತ್ರದುರ್ಗ. 

2. ಶ್ರೀ ಮಕ್ಬುಲ್‌ ಅಹದ್‌ ಹುಸೇನ್‌ ಚಾಂದ್‌ಲೀ ಜುಬೇದಾ 
ಮಕ್ಬುಲ್‌ ಮಂಜೀಲ್‌, ಮೂನ್‌ ಬ್ಯೂಟಿ ಪ್ಯಾರಲರ್‌, 
ಕಿತ್ತೂರು ಚನ್ನಮ್ಮ ಹೈಯರ್‌ ಪ್ರೆಮರಿ ಸ್ಕೂಲ್‌ ಮತ್ತು 
ಬಾಲಾಜಿ ಟ್ರಾಕ್ಟರ್‌ ಸರ್ವೀಸಸ್‌ ಪಕ್ಕ, ಹೊಳಲ್ಕೆರೆ ರೋಡ್‌, 
ಚಿತ್ರದುರ್ಗ. 

3. ಡಿವಿಜನಲ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಇನ್ಸೂರೆನ್ಸ್‌ ಕಂ.ಲಿ., ದಾವಣಗೆರೆ. 

ಪ್ರಕಟಣೆ 
ಶ್ರೀಮತಿ ಕುಸುಂದಬಾನು ವೈಫ್‌ಆಫ್‌ ಲೇಟ್‌ ಮಹ್ಮದ್‌ ಉಸನ್‌ ಶಾಹೀಜಾಬಾನು ಡಾಟರ್‌ಆಫ್‌ ಲೇಟ್‌ ಮಹ್ಮದ್‌ ಉಸ್ಕನ್‌, 
ಗೌಸೀಯಾಬನು ಡಾಟರ್‌ಆಫ್‌ ಲೇಟ್‌ ಮಹ್ಮದ್‌ ಉಸ್ಕನ್‌, ಆಫ್ಸನಾಬಾನು ಡಾಟರ್‌ ಆಫ್‌ ಲೇಟ್‌ ಮಹ್ಮದ್‌ ಉಸಾವ್‌, ಮಹದ್‌ ಸಾದತ್‌ ಬಿನ್‌ 
ಲೇಟ್‌ ಮಹ್ಮದ್‌ ಉಸಾವ್‌ ಇವರುಗಳಾದ ತಾವು ಮೃತ ಮಹ್ಮದ್‌ ಉಸನ್‌ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು, ಅವರ ಸಾವಿಗಾಗಿ ನಷ್ಠ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮಹ್ಮದ್‌ ಉಸನ್‌ ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ ಅಬ್ದುಲ್‌ 


೧೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಮಜೀದ್‌ ಬಿನ್‌ ಅಬ್ದುಲ್‌ ಹಯಾತ್‌ ಸಾಬ್‌ ಬಿಲ್ಲಿಂಗ್‌ ರಲ್ಲಿ ಸೆಂಟರಿಂಗ್‌ (ಕೂಲಿ) ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ 
ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.984 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಡಿವಿಜಿ: ಸಿಆರ್‌-63:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಸುಶೀಲಾಬಾಯಿ ಕೋಂ ಲೇಟ್‌ ವಿರುದ 1. ಉಮೇಶಪ್ಪ ಲಚಮಪ್ಪ ಲಂಬಾಣಿ, ಟ್ರಾಕ್ಟರ್‌ ಟ್ರೆಲರ್‌ 
ಧಿ ೦ ಚ ಲ (0) Ke) 
ಕಾಶ್ಯನಾಯ್ಯ 50 ವರ್ಷ (ಕೂಲಿ) ಸುಶೀಲನಗರ ಮಾಲೀಕರು, ನಂ.41154 ಇಂಜಿನ್‌ ನಂ.51913, ಟ್ರಾಕ್ಟರ್‌ 
ಗ್ರಾಮ, ಸಂಡೂರು ತಾಲ್ಲೂಕು, ಬಳ್ಳಾರಿ ಜಿಲ್ಲೆ, ಛಾಸ್ಸಿ ನಂ.227:2005, ತಾಳ್ಳುರು ತಂಡ, ಯಲಬುರ್ಗಾ 
ಈಗಿನ ವಾಸ: ನಿಟವಳ್ಳಿ, ದಾವಣಗೆರೆ. ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 


2. ದಿ. ಮ್ಯಾನೇಜರ್‌, ಐ.ಸಿ.ಐ.ಸಿ.ಐ. ಲಂಬೋರ್ಡ್‌ ಜನರಲ್‌ 
ಇನ್ಸೂರೆನ್ಸ್‌ ಕಂ.ಲಿ., ರಿಜಿಸ್ಟರ್‌ ಆಫೀಸ್‌ ಐ.ಸಿ.ಐ.ಸಿ.ಐ. 
ಬ್ಯಾಂಕ್‌ ಟವರ್ಸ್‌ ಬಾಂದ್ರಾ, ಕುರ್ಲಾ ಕಾಂಪ್ಲೆಕ್ಸ್‌, ಬಾಂದ್ರಾ 
(ಈಸ್ಟ್‌) ಮುಂಬೈ-400051. 

ಪ್ರಕಟಣೆ 
ಶ್ರೀಮತಿ ಸುಶೀಲಬಾಯಿ ತಾಯಿ ಸೂರ್ಯನಾಯ್ಕ ಇವರು ಮೃತ ಸೂರ್ಯನಾಯ್ಕ ಇವರ ತಾಯಿ ಎಂದು, ಅವರ ಸಾವಿಗಾಗಿ ನಷ್ಠ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸೂರ್ಯನಾಯ್ಕ ರವರು ಒಂದನೇ ಪ್ರತಿವಾದಿಗಳಾದ ಉಮೇಶಪ್ಪ ಲಚ್ಚಮಪ್ಪ 
ಲಂಬಾಣಿ ಇವರ ಟ್ರಾಕ್ಟರ್‌ ಟ್ರೆಲರ್‌ ರಲ್ಲಿ ಡೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.985 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-63:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಕೃಷ್ಣಪ್ಪ ಬಿನ್‌ ಹೆಗ್ಗೀರಿ ತಿಮ್ಮಾ, 55 ವರ್ಷ ಹಾಗೂ ವಿರುದ್ಧ 1. ಬಿ. ಶಬ್ಬೀರ್‌ ಅಹ್ಮದ್‌ ಬಿನ್‌ ವಿ. ಬಾಬು, 34 ವರ್ಷ, ಲಾರಿ 
ಇತರೆ ಇಬ್ಬರು ಕಲವೇಬಾಗೀ, ಹಿರಿಯೂರು ಮಾಲೀಕರು ಲಾರಿ ಸಂಖ್ಯೆ: ಕೆಎ:16:7792, ಬಿ.ಜಿ.ಆರ್‌. 
ತಾಲ್ಲೂಕು. ಬಡಾವಣೆ, ಹಿರಿಯೂರು. 


2... ಬ್ಯಾಂಚ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ., 
ಬ್ರಾಂಚ್‌ ಆಫೀಸ್‌, 1ನೇ ಪ್ಲೋರ್‌, ಬಿ.ಎಂ. ಕಾಂಪ್ಲೆಕ್ಸ್‌, 
ಲಕ್ಷ್ಮೀ ಬಜಾರ್‌, ಚಿತ್ರದುರ್ಗ. 


ಪ್ರಕಟಣೆ 
ಶ್ರೀ ಕೃಷ್ಣಪ್ಪ ಬಿನ್‌ ಹೆಗ್ಗೀರಿ ತಿಮ್ಮಣ್ವ, ಮಗ ರಂಗಣ್ಣ ಅಲಿಯಾಸ್‌ ರಂಗಸ್ವಾಮಿ, ಭಾಗ್ಯಮ್ಮ ವೈಫ್‌ಆಫ್‌ ಕೃಷ್ಣಪ್ಪ ಮಗ ರಂಗಣ್ಣ ಅಲಿಯಾಶ್‌ 
ರಂಗಸ್ವಾಮಿ, ತಿಮ್ಮಣ್ಣ ಬಿನ್‌ ಕೃಷ್ಣಪ್ಪ ಬ್ರದರ್‌ ಆಫ್‌ ರಂಗಣ್ಣ ಅಲಿಯಾಸ್‌ ರಂಗಸ್ವಾಮಿ, ಇವರುಗಳಾದ ತಾವು ಮೃತ ರಂಗಣ್ಣ ಅಲಿಯಾಸ್‌ ರಂಗಸ್ವಾಮಿ 


ನ್‌ 
ಇವರ ತಂದೆ, ತಾಯಿ ಮತ್ತು ಬ್ರದರ್‌ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೭೩ 





ರಂಗಣ್ಣ ಅಲಿಯಾಸ್‌ ರಂಗಸ್ಥಾಮಿ ರವರು ಒಂದನೇ ಪ್ರತಿವಾದಿಗಳಾದ ಬಿ. ಶಬ್ಬೀರ್‌ ಅಹ್‌ ಬಿನ್‌ ವಿ. ಬಾಬು ಇವರ ಲಾರಿಯಲ್ಲಿ ಕ್ಲೀನರ್‌ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಧಿಸುವದಾದರೆ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.986 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-64:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ರತ್ನಮ್ಮ ವೈಫ್‌ಆಫ್‌ ಲೇಟ್‌ ರಂಗಸ್ವಾಮಿ ವಿರುದ್ಧ 1. ಶ್ರೀ ಎಸ್‌.ಆರ್‌. ಹನುಮಂತರೆಡ್ಡಿ ಬಿನ್‌ ರಾಮಪ್ಪ ಬಸ್‌ 
ಅಲಿಯಾಸ್‌ ರಂಗಪ್ಪ, 25 ವರ್ಷ, ಹಾಗೂ ಇಬ್ಬರು, ಮಾಲೀಕರು, ಬಸ್‌ ನಂ.ಕೆಎ:16:9326, ಗುಂತ 
ರಾಮಜೋಗಿಹಳ್ಳಿ, ಚಳ್ಳಕೆರೆ ತಾಲ್ಲೂಕು. ಕೋಲಮನಹಳ್ಳಿ, ಮೈಲೂರಹಳ್ಳಿ ಪೋಸ್ಟ್‌, ಚಳ್ಳಕೆರೆ 
ತಾಲ್ಲೂಕು. 


2. ದಿ. ಡಿವಿಜನಲ್‌ ಮ್ಯಾನೇಜರ್‌, ಓರಿಯಂಟಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಡಿವಿಜನ್‌ ಆಫೀಸ್‌ ಎನ್‌ಕೇ ಕಾಂಪ್ಲೇಕ್ಸ್‌, 
ಕೇಶವಪುರ, ಹುಬ್ಬಳ್ಳಿ. 

ಪ್ರಕಟಣೆ 
ಶ್ರೀಮತಿ ರತ್ನಮ್ಮ ಕೋಂ ರಂಗಸ್ವಾಮಿ ಅಲಿಯಾಸ್‌ ರಂಗಪ್ಪ, ಹನುಮಕ್ಕನ ಮಗ ರಂಗಸ್ವಾಮಿ ಅಲಿಯಾಸ್‌ ರಂಗಪ್ಪ, ಪಲ್ಲಯ್ಯಗೋಲನ್‌ 
ಓಬಯ್ಯ ಮಗ ರಂಗಸ್ಥಾಮಿ ಅಲಿಯಾಸ್‌ ರಂಗಪ್ಪ ಇವರುಗಳಾದ ತಾವು ಮೃತ ರಂಗಸ್ವಾಮಿ ಅಲಿಯಾಸ್‌ ರಂಗಪ್ಪ ಇವರ ಹೆಂಡತಿ ಮತ್ತು ತಂದೆ 
ಮತ್ತು ತಾಯಿ ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರಂಗಸ್ವಾಮಿ ಅಲಿಯಾಸ್‌ 
ರಂಗಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ ಎಸ್‌.ಆರ್‌. ಹನುಮಂತರೆಡ್ಡಿ ಬಿನ್‌ ರಾಮಪ್ಪ ಇವರ ಬಸ್‌ ನಲ್ಲಿ ಕಂಡಕ್ಟರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಧಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.987 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-65:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಹುಲಿಗಮ್ಮ ಕೋಂ ಲೇಟ್‌ ತಿಪ್ಪೇಸ್ವಾಮಿ, 50 ವಿರುದ್ಧ 1. ಸೈಯದ್‌ ಸಾದತ್‌ ಬಿನ್‌ ಎಂ.ಪಿ.ರಿಜ್‌ವಾನ್‌ಸಾಬ್‌, 
ವರ್ಷ, ಮನೆ ಕೆಲಸ ಮಾರುತಿ ನಗರ, ಚಿತ್ರದುರ್ಗ. ಸುಮಾರು 25 ವರ್ಷ, ಮಾಲೀಕರು, ಕೆಎ:13:7797, 


ಮಾರುತಿನಗರ, ಚಿತ್ರದುರ್ಗ ಟೌನ್‌. 

2. ದಿ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂಪನಿ., 
ಮುನ್ಸಿಪಲ್‌ ರೋಡ್‌, ಆದೋನಿ ಕೇರಾಫ್‌ ದಿ ಬ್ರಾಂಚ್‌ 
ಮ್ಯಾನೇಜರ್‌, ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂಪನಿ, 
ಹೊಳಲ್ಕೆರೆ ರೋಡ್‌, ಚಿತ್ರದುರ್ಗ ಟೌನ್‌. 

ಪ್ರಕಟಣೆ 
ಶ್ರೀಮತಿ ಹುಲಿಗಮ್ಮ ಕೋಂ ಲೇಟ್‌ ತಿಪ್ಪೇಸ್ವಾಮಿ ಮಗ ವೆಂಕಟೇಶ್‌ ಇವರುಗಳಾದ ತಾವು ಮೃತ ವೆಂಕಟೇಶ್‌ ಇವರ ತಾಯಿ ಎಂದು, 
ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ವೆಂಕಟೇಶ್‌ ರವರು ಒಂದನೇ ಪ್ರತಿವಾದಿಗಳಾದ 


೧೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸೈಯದ್‌ ಸಾದತ್‌ ಬಿನ್‌ ಎಂ.ಪಿ. ರಿಜ್‌ವಾನ್‌ಸಾಬ್‌ ಇವರ ಲಾರಿಯಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ 
ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.988 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-66:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ರೂಪಿಂದರ್‌ ಕೌರ್‌, ಕೋಂ ಲೇಟ್‌ ವಿರುದ್ಧ 1. ಶ್ರೀ ಬಗೀಚ್‌ಸಿಂಗ್‌ ಸನ್‌ಆಫ್‌ ಜೋಗಿಂದರ್‌ ಸಿಂಗ್‌, 
ದೇವೆಂದರ್‌ ಸಿಂಗ್‌, ಹಾಗೂ ಇತರೆ 3 ಜನ ಮಾಲೀಕರು, ಲಾರಿ ನಂ.ಕೆಎ:05:7299, 13/8, ಕೆ.ಎಸ್‌.ವಿ. 
ಅರ್ಜಿದಾರರು, ಪಂಜಾಬಿ ಢಾಬದ ಹತ್ತಿರ, ಚಳ್ಳಕೆರೆ ನಿಲಯ, ಕಲಾಸಿಪಾಳ್ಯಂ, ಹೊಸ ಬಡಾವಣೆ, 
ಟೋಲ್‌ಗೇಟ್‌, ಚಿತ್ರದುರ್ಗ. ಬೆಂಗಳೂರು-02. 


2. ಬ್ರಾಂಚ್‌ ಮೇನೇಜರ್‌, ಬ್ರಾಂಚ್‌ ಆಫೀಸ್‌, ಓರಿಯಂಟಲ್‌ 
ಇನ್ಸೂರೆನ್ಸ ಕಂ.ಲಿ., ಶಾರದ ಕಾಂಪ್ಲೆಕ್ಸ್‌, ಕೆ.ಎಸ್‌.ಆರ್‌ .ಟಿ.ಸಿ. 
ಬಸ್‌ಸ್ಟ್ಯಾಂಡ್‌ ಎದುರು, ಚಿತ್ರದುರ್ಗ. 

ಪ್ರಕಟಣೆ 
ಶ್ರೀ: ಶ್ರೀಮತಿ ರೂಪಿಂದರ್‌ ಕೌರ್‌, ಕೋಂ ಲೇಟ್‌ ದೇವಿಂದರ್‌ ಸಿಂಗ್‌, ಜಾಸ್‌ಬಿನ್‌ ಕೌರ್‌, ಬಲವಿಂದರ್‌ಕೌರ್‌ ಮತ್ತು ಜೋಗರಾಜ್‌ 
ಸಿಂಗ್‌ ರವರು ಮೃತ ದೇವೆಂದರ್‌ ಸಿಂಗ್‌ ಸನ್‌ಆಫ್‌ ಬೆನ್‌ ಸಿಂಗ್‌ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು, ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ 
ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ದೇವಿಂದರ್‌ ಸಿಂಗ್‌ ರವರು ಒಂದನೇ ಪ್ರತಿವಾದಿಗಳಾದ ಬಗೀಚ್‌ಸಿಂಗ್‌ ಸನ್‌ಆಫ್‌ 
ಜೋಗಿಂದರ್‌ ಸಿಂಗ್‌ ಇವರ ಲಾರಿ ನಂ. ಕೆಎ-05-7299 ರಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.989 ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-67:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಛಾಯಮೃ ಹಟ್‌ ಛಾಯಾವತಿ ಕೋಂ ವಿರುದ್ಧ 1. ಶ್ರೀ ಎಂ. ರಾಮಿರೆಡ್ಡಿ ಬಿನ್‌ ಬಾಲರಂಗಾರೆಡ್ಡಿ, 
ಲೇಟ್‌ ನಾಗಣ್ಣ, ರೆಡ್ಡಿಹಳ್ಳಿ, ಚಳ್ಳಕೆರೆ ತಾಲ್ಲೂಕು. ಲಾರಿಮಾಲೀಕರು, ಕೆಎ:34:5397, ನಂ.9, ವಾರ್ಡ್‌ ನಂ.9, 


ಮಾರಿಸ್ವಾಮಿ ಮುತ್ತಂ ಸ್ಟ್ರೀಟ್‌, ಬಳ್ಳಾರಿ. 

2. ಡಿವಿಜನಲ್‌ ಮೇನೇಜರ್‌ ಓರಿಯಂಟಲ್‌ ಇನ್ಸೂರೆನ್ಸ್‌ 
ಕಂ.ಲಿ., ಡಿವಿಜನಲ್‌ ಆಫೀಸ್‌, ಎನ್‌.ಕೆ. ಕಾಂಪ್ಲೆಕ್ಸ್‌, 
ಕೇಶವಪುರ, ಹುಬ್ಬಳ್ಳಿ. 

ಪ್ರಕಟಣೆ 
ಶ್ರೀಮತಿ ಛಾಯಮ್ಮ ಹಟ್‌ ಛಾಯಾವತಿ ಕೋಂ ಲೇಟ್‌ ನಾಗಣ್ಣ ಇವರು ಲೇಟ್‌ ನಾಗಣ್ಣ ಬಿನ್‌ ಬಂಗಾರಪ್ಪ ಇವರ ಹೆಂಡತಿ ಎಂದು, 
ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ನಾಗಣ್ಣ ಬಿನ್‌ ಬಂಗಾರಪ್ಪ ರವರು ಒಂದನೇ 
ಪ್ರತಿವಾದಿಗಳಾದ ಎಂ. ರಾಮಿರೆಡ್ಡಿ ಬಿನ್‌ ಬಾಲರಂಗಾರೆಡ್ಡಿ ಇವರ ಲಾರಿ ನಂ. ಕೆಎ-34-5397 ರಲ್ಲಿ ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೭೫ 





ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ 

ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ 

ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ 

ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡ 

ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 

ಪಿ.ಆರ್‌.990 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 


ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ: ಕಾನಪ: ಸಿಟಿಎ: ಸಿಆರ್‌-68:2006, ದಿನಾಂಕ:13ನೇ ಜೂನ್‌, 2006 


ಅರ್ಜಿದಾರರು: ಪ್ರತಿವಾದಿಗಳು 
1. ಶ್ರೀಮತಿ ಭಾಗ್ಯಬಾಯಿ, ಅಲಿಯಾಸ್‌ ಭಾಗ್ಯಮ್ಮ ವಿರುದ್ಧ 1. ಶ್ರೀ ಡಿ. ವೆಂಕಟೇಶ್‌ ಸನ್‌ಆಫ್‌ ದ್ಯಾಮಪ್ಪ, ಮೆಜರ್‌, 
ಕೋಂ ಲೇಟ್‌, ವೆಂಕಟೇಶ್‌ನಾಯ್ಕ್‌ ಟಿ. ಹಾಗೂ ನಂ.7141 ಕೊರಮ ಕಾಲೋನಿ, ಬೇತೂರು ರಸ್ತೆ 
ಇತರೆ 4 ಜನ ಅರ್ಜಿದಾರರು, ಬಿಳಿಬೋಡು ರಸ್ತೆ, ದಾವಣಗೆರೆ. 
ದುರ್ಗಾಂಬಿಕ ಬಡಾವಣೆ, ಭರಮಸಾಗರ, ಚಿತ್ರದುರ್ಗ ಮ್ಯಾಕ್ಸಿಕ್ಯಾಬ್‌ ಮಾಲೀಕರು ನಂ.ಕೆಎ:17:ಎ:8252, 


ಜಿಲ್ಲೆ. 2. ಡಿವಿಜನಲ್‌ ಮೇನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ., 


ಚಾಮರಾಜಪೇಟೆ, ದಾವಣಗೆರೆ. 
ಪ್ರಕಟಣೆ 
ಶ್ರೀಮತಿ ಭಾಗ್ಯಬಾಯಿ ಅಲಿಯಾಸ್‌ ಭಾಗ್ಯಮ್ಮ ಕೋಂ ಲೇಟ್‌ ವೆಂಕಟೇಶ್‌ ನಾಯ್ಕ ಟಿ. ಠಕ್ರಾನಾಯ್ಕ್‌, ಶ್ವೇತ, ಚೇತನ್‌ ಮತ್ತು ಅರವಿಂದ್‌ 
ಇವರು ಮೃತ ಕಾರ್ಮಿಕ ವೆಂಕಟೇಶ್‌ ನಾಯ್ಕ್‌ ಟಿ. ಇವರ ಹೆಂಡತಿ, ತಂದೆ ಮತ್ತು ಮಕ್ಕಳು ಎಂದು, ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ವೆಂಕಟೇಶ್‌ ನಾಯ್ಕ್‌ ಟಿ. ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ ಡಿ. ವೆಂಕಟೇಶ್‌ ಸನ್‌ಆಫ್‌ 
ದ್ಯಾಮಪ್ಪ ಇವರ ಮಾಕ್ಷಿಕ್ಕಾಬ್‌ ನಂ. ಕೆಎ-17-ಎ-8252 ರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾಥಿಸುವುದಾದರೆ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.991 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಬಳ್ಳಾರಿ ವಿಭಾಗ, ದಾವಣಗೆರೆ. 


ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ ಕಾರ್ಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 
ಸಂಖ್ಯೆ: ಸನೀವಿಕು/ ಅ/ 2006-07/ 922, ದಿನಾಂಕ:1ನೇ ಜೂನ್‌, 2006 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005ರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಕಾರ್ಯದರ್ಶಿಗಳು, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಬೆಂಗಳೂರು ರವರ ಸುತ್ತೋಲೆ ಸಂಖ್ಯೆ: ಎಂಐಡಿ/ 
74, ಎಂಎಎಸ್‌ಎವಿಐ/ 2004, ದಿನಾಂಕ: 02.01.2006. 

ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 2005 ಈಗಾಗಲೇ 
ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಿಗಳು (ಕಛೇರಿಗಳು) ಅಧಿನಿಯಮದ ಸೆಕ್ಷನ್‌ 2(ಎ) ಅಡಿಯಲ್ಲಿ 
ವ್ಯಾಖ್ಯಾನಿಸಿರುವಂತೆ ಸೆಕ್ಷನ್‌ ಹಾಗೂ ಮೇಲ್ಮನವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ವಿಭಾಗಮಟ್ಟದ ಹಂತದಲ್ಲಿ ಜಲಸಂಪನ್ಮೂಲ 
ಇಲಾಖೆ (ಸಣ್ಣ ನೀರಾವರಿ) ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ ನೇಮಿಸಲಾಗಿದೆ. 
ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 

ವಿಭಾಗ ಮಟ್ಟದಲ್ಲಿ ಕಛೇರಿಯ ತಾಂತ್ರಿಕ ಸಹಾಯಕರು ಕಾರ್ಯನಿರ್ವಾಹಕ ಅಭಿಯಂತರರು 

ಕರ್ನಾಟಕ ಅಧಿನಿಯಮದ ಸೆಕ್ಸನ್‌ (ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ ಈ ಕೆಳಗೆ ತಿಳಿಸಿರುವ ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ 
ಕೆಳಗಿನಂತೆ ತಿಳಿಯಪಡಿಸಿದೆ. 
ಕೈಪಿಡಿ-1: ಸಂಸ್ಥೆಯ ವಿವರಗಳು ಮತ್ತು ಕರ್ತವ್ಯ ಮತ್ತು ವಿಧಿಗಳು. 























೧೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಸಣ್ಣ ನೀರಾವರಿ ಗುಲ್ಬರ್ಗಾ ವೃತ್ತದ ಅಡಿಯಲ್ಲಿ ಬರುವ ಸಣ್ಣ ನೀರಾವರಿ ಕುಷ್ಟಗಿ ವಿಭಾಗವು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆ 
ಒಳಗೊಂಡಿದ್ದು ಎರಡು ಜಿಲ್ಲೆಗಳ ಒಟ್ಟು ವಿಸ್ತೀರ್ಣವು 13,88,338 ಹೆಕ್ಟೇರ್‌ ಆಗಿದ್ದು ಅದರಲ್ಲಿ 11,81,766 ಹೆಕ್ಟೇರುಗಳಲ್ಲಿ ಬೆಳೆಯನ್ನು 
ಬೆಳೆಯಲಾಗುತ್ತಿದೆ. ಈ ವಿಭಾಗವು ಬಯಲು ಸೀಮೆ ಪ್ರದೇಶವನ್ನು ಹೊಂದಿದ್ದು ಈ ಪ್ರದೇಶದಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ಆಗಾಗ ಬರಗಾಲಕ್ಕೆ 
ತುತ್ತಾಗುತ್ತಿದೆ. 
ಸಣ್ಣ ನೀರಾವರಿ ಕುಷ್ಟಗಿ ವಿಭಾಗದ ವ್ಯಾಪ್ತಿಯಲ್ಲಿ 2004ನೇ ಏಪ್ರಿಲ್‌ 1ರಲ್ಲಿ ಒಬ್ಬ 134 ಸಣ್ಣ ನೀರಾವರಿ ಯೋಜನೆಗಳು ಅಸ್ತಿತ್ವದಲ್ಲಿ! 
ಇವುಗಳಿಂದ 28.105 ಹೆಕ್ಟೇರ ಭೂಮಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. 
ಸಣ್ಣ ನೀರಾವರಿ ಕುಷ್ಟಗಿ ವಿಭಾಗವು ಅಧೀಕ್ಷಕ ಅಭಿಯಂತರರು, ಸಣ್ಣ ನೀರಾವರಿ ವೃತ್ತ, ಗುಲ್ಬರ್ಗಾ ಇವರ ಅಧೀನದಲ್ಲಿ ಕೆಲಸ 
ನಿರ್ವಹಿಸುತ್ತದೆ. ಈ ಕಛೇರಿ ಮುಖ್ಯಸ್ಥರು ಕಾರ್ಯಪಾಲಕ ಅಭಿಯಂತರರು ಆಗಿರುತ್ತಾರೆ. ಎರಡು ಜಿಲ್ಲೆಗಳಿದ್ದು ಅವುಗಳೆಂದರೆ, ಕೊಪ್ಪಳ ಮತ್ತು 
ರಾಯಚೂರು ಅಲ್ಲದೇ 9 ತಾಲ್ಲೂಕುಗಳಿದ್ದು ಅವುಗಳೆಂದರೆ, ಕೊಪ್ಪಳ, ಗಂಗಾವತಿ, ಯಲಬುರ್ಗಾ, ರಾಯಚೂರು, ದೇವದುರ್ಗ, ಮಾನ್ವಿ, ಸಿಂಧನೂರು 
ಮತ್ತು ಲಿಂಗಸಗೂರು ಆಗಿರುತ್ತವೆ. ಅಲ್ಲದೇ 3 ಉಪ-ವಿಭಾಗಗಳಿದ್ದು, ಪ್ರತಿ ಉಪ-ವಿಭಾಗದಲ್ಲಿ ಒಬ್ಬರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು 
ಕೆಲಸ ನಿರ್ವಹಿಸುತ್ತಿದ್ದು ಅವರ ಕಛೇರಿಗಳು, ಕುಷ್ಟಗಿ, ಕೊಪ್ಪಳ ಮತ್ತು ರಾಯಚೂರ ದಲ್ಲಿ ಇರುತ್ತವೆ. 
ಸಣ್ಣ ನೀರಾವರಿ ಕುಷ್ಟಗಿ ವಿಭಾಗವು ಮೇಲಿನ ಜಿಲ್ಲೆಗಳು ಮತ್ತು ತಾಲ್ಲೂಕುಗಳಲ್ಲಿ ಸಣ್ಣ ನೀರಾವರಿ ಕಾಮಗಾರಿಗಳ ನಿರ್ಮಾಣ, ಉಸ್ತುವಾರಿ 
ಹಾಗೂ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತವೆ. 
ಕಾರ್ಯಪಾಲಕ ಇಂಜಿನೀಯರ್‌, ಸಣ್ಣ ನೀರಾವರಿ ವಿಭಾಗದ ಮುಖ್ಯಸ್ಥರಾಗಿರುತ್ತಾರೆ. ಇವರ ಕಛೇರಿಯಲ್ಲಿ ಮುಖ್ಯವಾಗಿ ನಾಲ್ಕು ಶಾಖೆಗಳು 
ಕಾರ್ಯನಿರ್ವಹಿಸುತ್ತಿರುತ್ತದೆ. 
1. ಆಡಳಿತ ಶಾಖೆ. 
2. ಲೆಕ್ಕ ಶಾಖೆ. 
3. ಉಗ್ರಾಣ ಶಾಖೆ. 
4. ತಾಂತ್ರಿಕ ಶಾಖೆ. 
(1) ಆಡಳಿತ ಶಾಖೆ: ಕಾರ್ಯಪಾಲಕ ಇಂಜಿನೀಯರ್‌, ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ ಕಛೇರಿಯ ಮುಖ್ಯಸ್ಥರಾಗಿದ್ದು, ವೃತ್ತದಲ್ಲಿ 
ಮಂಜೂರಾಗಿರುವ 79 ಹುದ್ದೆಗಳ ಪೈಕಿ 70 ಹುದ್ದೆಗಳ ಸಿಬ್ಬಂದಿಯವರು ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಈ ಸಂಖ್ಯೆಗಳ ಪೈಕಿ ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ವರ್ಗ "ಎ' 5 ನೌಕರರು, ವರ್ಗ “ಬಿ” 12, ವರ್ಗ "ಸಿ' 38 ಮತ್ತು ವರ್ಗ "ಡಿ' 15 ಸಂಖ್ಯೆಗಳಾಗಿರುತ್ತವೆ. 
ಅಧೀಕ್ಷಕರು ಆಡಳಿತ ಶಾಖೆ ಮುಖ್ಯಸ್ಥರಾಗಿದ್ದು, ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರರ ಸೇವಾ ವಿವರಗಳು ಭವಿಷ್ಯ ನಿಧಿಗಳ ದಾಖಲೆಗಳನ್ನು 
ನಿರ್ವಹಿಸುವುದು. ವಿಚಾರಣೆ, ವಿದ್ಯುಚ್ಛಕ್ತಿ ಮತ್ತು ದೂರವಾಣಿ ಬಿಲ್ಲುಗಳನ್ನು ಪಾವತಿಸುವುದು. ದಾಖಲೆಗಳನ್ನು ಸಂಗ್ರಹಿಸಿ ಕಾಪಾಡುವುದು. 
ನಿರ್ವಹಿಸುವ ಸಂಕ್ಷಿಪ್ತ ಕೆಲಸದ ವಿವರವನ್ನು ಈ ಕೆಳಗೆ ನೀಡಲಾಗಿದೆ. 
1. ಆಡಳಿತ ಶಾಖೆಯು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೌಕರರ ಸೇವಾವಿವರಗಳು, ವಿದ್ಯುತ್‌ಚ್ಛಕ್ತಿ ಮತ್ತು ದೂರವಾಣಿ ಸಂಬಂಧಿಸಿದ ಸಾದಿಲ್ವಾರು 
ಬಿಲ್ಲುಗಳನ್ನು ತಯಾರಿಸಿ ಪಾವತಿಸುವುದು. 
2. ನಗದು ಮತ್ತು ಸ್ವೀಕೃತಿ ಮತ್ತು ರವಾನೆ ಶಾಖೆಯು ದಾಖಲೆಗಳನ್ನು ನಿರ್ವಹಿಸುವುದು. ಸೇವಾ ಅಂಚೆ ಚೀಟಿಗಳ ದಾಖಲೆ ನಿರ್ವಹಣೆ 
ದೈನಂದಿನ ಪತ್ರಗಳನ್ನು ರವಾನಿಸುವುದು ಹಾಗೂ ಸ್ವೀಕರಿಸುವುದು ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸುತ್ತದೆ. 
3. ನೌಕರರ ಶಿಸ್ತು ಪ್ರಕರಣ ಮತ್ತು ಅವ್ಯವಹಾರದ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಅಧೀಕ್ಷಕ ಅಭಿಯಂತರವರಿಗೆ ವರದಿ ಸಲ್ಲಿಸುವುದು ಇತ್ಯಾದಿ 
ಕೆಲಸವನ್ನು ನಿರ್ವಹಿಸುತ್ತದೆ. 
(2) ಲೆಕ್ಕ ಶಾಖೆ: ಸಣ್ಣ ನೀರಾವರಿ ವಿಷಯಕ್ಕೆ ಸಂಬಂಧಿಸಿದಂತೆ ಲೆಕ್ಕ ಪತ್ರ ಕಾಮಗಾರಿಗಳ ನಗದು ಪುಸ್ತಕಗಳ ನಿರ್ವಹಣೆ, ಲೆಕ್ಕ ಪತ್ರ ಕ್ರೋಢೀಕರಣ, 
ಮಹಾಲೇಖಪಾಲರ ಆಡಿಟ್‌ ಪ್ಯಾರ, ಎಂ.ಎಂ.ಆರ್‌! ಆಯವ್ಯಯ ತಯಾರಿಕೆ ಅನುದಾನ ಮರುಪಾವತಿ, ಕಾಮಗಾರಿಗಳ ಟೆಂಡರ್‌ ಪ್ರಕ್ರಿಯೆಗಳ 
ಪರಿಶೀಲನೆ, ಅಂದಾಜು ಪರಿಶೀಲನೆ, ಬಿಲ್ಲುಗಳ ತನಿಖೆ, ಹಣ ಸಂದಾಯ ಇದೇ ಮುಂತಾದ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. 
(3) ಉಗ್ರಾಣ ಶಾಖೆ: ಉಗ್ರಾಣ ಶಾಖೆಯ ಕಾರ್ಯಭಾರವನ್ನು ದ್ವಿತೀಯ ದರ್ಜೆ ಉಗ್ರಾಣ ಸಹಾಯಕರು ನೋಡಿಕೊಳ್ಳುತ್ತಿದ್ದಾರೆ. ಈಗ 
ಸರ್ಕಾರದವತಿಯಿಂದ ಕಾಮಗಾರಿಗಾಗಿ ಯಾವುದೇ ಸಾಮಗ್ರಿಗಳನ್ನು ಖರೀದಿಸುತ್ತಿಲ್ಲವಾದ್ದರಿಂದ ಈ ಶಾಖೆಗೆ ಹೆಚ್ಚು ಮಹತ್ವ ಇರುವುದಿಲ್ಲ. ಆದಾಗ್ಯೂ 
ತುರ್ತುಪರಿಸ್ಥಿತಿಯಲ್ಲಿ ಏನಾದರೂ ಸಾಮಗ್ರಿಗಳನ್ನು ಸಲ್ಲಿಸಬೇಕಾದಲ್ಲಿ ಪಾರದರ್ಶಕದ ನಿಯಮದಂತೆ ಸಾಮಗ್ರಿಗಳನ್ನು ಖರೀದಿಸಲು ಈ ಶಾಖೆಯಿಂದ 
ಕ್ರಮ ಕೈಗೊಳ್ಳಲಾಗುತ್ತದೆ. ಅಲ್ಲದೇ ಹಾಲಿ ಇರುವ ಸಾಮಗ್ರಿಗಳ ವಹಿ ಇತ್ಯಾದಿಗಳನ್ನು ಈ ಶಾಖೆಯಲ್ಲಿ ನಿರ್ವಹಿಸಲಾಗುತ್ತದೆ. ಅಲ್ಲದೇ 
ಯಂತ್ರೋಪಕರಣಗಳ ನಿರ್ವಹಣೆ ಮತ್ತು ನಿಯತಕಾಲಿಕ ವರದಿಗಳನ್ನು ಸಲ್ಲಿಸುವ ಜವಾಬ್ದಾರಿಯು ಈ ಶಾಖೆಗೆ ಸಂಬಂಧಿಸಿರುತ್ತದೆ. 
(4) ತಾಂತ್ರಿಕ ಶಾಖೆ: ಕಾರ್ಯಪಾಲಕ ಅಭಿಯಂತರರು ವಿಭಾಗದ ತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳ ಕಾರ್ಯಭಾರವನ್ನು 
ಹೊಂದಿದ್ದು ಇವರಿಗೆ ಸಹಾಯಕ್ಕಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಶ್ರೇಣಿಯ ಒಬ್ಬರು ತಾಂತ್ರಿಕ ಸಹಾಯಕರಿರುತ್ತಾರೆ. 
ತಾಂತ್ರಿಕ ಶಾಖೆಯು ಈ ಕೆಳಕಂಡ ಮುಖ್ಯವಾದ ತಾಂತ್ರಿಕ ವಿವರದ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. 
ಉದ್ದೇಶಿಸಿರುವ ಸಣ್ಣ ನೀರಾವರಿ ಕಾಮಗಾರಿಗಳನ್ನು ತಾಂತ್ರಿಕವಾಗಿ ಪರಿಶೀಲಿಸುವುದು. ಅಂದಾಜು ಪಟ್ಟಿ ಹಾಗೂ ವಿನ್ಯಾಸಗಳನ್ನು ಮತ್ತು 
ಡಿ.ಟಿ.ಪಿ ಗಳನ್ನು ಅಂತಿಮಗೊಳಿಸುವುದು. ರೂ.4.00 ಲಕ್ಷದ ಒಳಗೆ ಇರುವ ಅಂದಾಜು ಪಟ್ಟಿಗಳಿಗೆ ತಾಂತ್ರಿಕ ಅನುಮೋದನೆ ನೀಡುವುದು. ವಿವಿಧ 
ಯೋಜನೆಗಳ ಪ್ರಗತಿಯ ಕುರಿತು ಉಸ್ತುವಾರಿ ಕಾರ್ಯ ನಿರ್ವಹಿಸುವುದು. 
ನಬಾರ್ಡ್‌ ಮತ್ತು ಆರ್‌ಐಡಿಎಫ್‌ ಕಾಮಗಾರಿಗಳ ಉಸ್ತುವಾರಿ ಕಾರ್ಯನಿರ್ವಹಿಸುವುದು. 
ಎಂ.ಎಂ.ಆರ್‌. ಮತ್ತು ಕೆ.ಡಿ.ಪಿ. ಸಭೆಗಳಿಗೆ ಪ್ರಗತಿಯ ವರದಿಯನ್ನು ತಯಾರಿಸುವುದು. 
ವಾರ್ಷಿಕ ಮತ್ತು ಪಂಚವಾರ್ಷಿಕ ಯೋಜನೆಗಳನ್ನು ತಯಾರಿಸುವುದು. 
ವಿಧಾನ ಸಭಾ ಹಾಗೂ ವಿಧಾನ ಪರಿಷತ್‌ ಪ್ರಶ್ನೆಗಳಿಗೆ ಉತ್ತರಿಸುವುದು. 
ಅಂದಾಜು ಸಮಿತಿ ಸಭೆ ಮತ್ತು ಭರವಸೆ ಸಮಿತಿ ಸಭೆಗಳಿಗೆ ಹಾಜರಾಗುವುದು. 


೦ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೭೭ 





ರೂ.4.00 ಲಕ್ಷದ ವರೆಗಿನ ಅಂದಾಜು ಪಟ್ಟಿಯ ವಿನ್ಯಾಸವನ್ನು ಪರಿಶೀಲಿಸಿ ಅನುಮೋದಿಸುವುದು. ರೂ.4.00 ಲಕ್ಷದ ವರೆಗಿನ 
ಕಾಮಗಾರಿಗಳ ಡಿ.ಟಿ.ಪಿ. ಅನುಮೋದಿಸುವುದು. ರೂ.4.00 ಲಕ್ಷದ ಮೇಲ್ಪಟ್ಟು ಅಂದಾಜು ಪತ್ರಿಕಾ ವಿನ್ಯಾಸ ಹಾಗೂ ಡಿ.ಟಿ.ಪಿ.ಗಳನ್ನು 
ಅನುಮೋದನೆಗಾಗಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಕೈಪಿಡಿ-2: ಸಂಸ್ಥೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಅಧಿಕಾರ ಮತ್ತು ವಿಧಿಗಳ ವಿವರ: 

ಕಾರ್ಯನಿರ್ವಾಹಕ ಅಭಿಯಂತರರು ಇವರು ಸಣ್ಣ ನೀರಾವರಿ ವಿಭಾಗ ಕುಷ್ಟಗಿ ಕಛೇರಿಯ ಮುಖ್ಯಸ್ಥರಾಗಿದ್ದು, ಅವರ ಕಾರ್ಯಭಾರ ಈ 
ಕೆಳಗಿನಂತಿದೆ. 

1. ಕಾಮಗಾರಿಗಳ ಅಂದಾಜು ಮೊತ್ತ ರೂ.4.00 ಲಕ್ಷದ ವರೆಗಿನ ಅಂದಾಜು ಪಟ್ಟಿಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿ ತಾಂತ್ರಿಕ 
ಅನುಮೋದನೆ ನೀಡುವ ಅಧಿಕಾರವು ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಇರುತ್ತದೆ. 
ಅಂದಾಜು ರೂ.4.00 ಲಕ್ಷದ ವರೆಗೆ ಕಾಮಗಾರಿಯ ಕರಡು ಗುತ್ತಿಗೆ ಅನುಸೂಚಿಗೆ ಅನುಮೋದನೆ ನೀಡುವುದು. 
ಕಾಮಗಾರಿಗಳ ಟೆಂಡರ್‌ಗಳನ್ನು ಕರೆಯುವುದು. 
ಎಂ.ಎಂ.ಆರ್‌. ಸಭೆ ನಡೆಸಿ ಕಾಮಗಾರಿಗಳ ಆರ್ಥಿಕ ಹಾಗೂ ಭೌತಿಕ ಪ್ರಗತಿ ಪರಿಶೀಲನೆ ಮಾಡುವುದು. 
ಕಾಮಗಾರಿಗಳ ಬಿಲ್ಲುಗಳಿಗೆ ಶೇಕಡಾ 25ರಷ್ಟು ಚೆಕ್‌ ಮೇಜರ್‌ಮೆಂಟ್‌ ಮಾಡುವುದು. 
ವಿಧಾನ ಸಭೆ ಹಾಗೂ ವಿಧಾನ ಪರಿಷತ್‌ ನಡುವಳಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಅಧೀನ ಕಛೇರಿಗಳ ಆಡಳಿತಾತಕ್ರ ಪರಿವೀಕ್ಷಣೆ ನಡೆಸುವುದು. 
ಮಹಾಲೇಖಪಾಲಕರ ತಪಾಸಣಾ ವರದಿಗಳಿಗೆ ಉತ್ತರ ನೀಡುವುದು ಹಾಗೂ ಸರ್ಕಾರದ ನಿಗದಿತ ಸಭೆಗಳಿಗೆ ಹಾಜರಾಗುವುದು ಹಾಗೂ 
ಚರ್ಚಿಸಿದ ಅಂಶಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. 
9. ಸಾಮಾನ್ಯ ಆಡಳಿತವನ್ನು ನಡೆಸುವುದು. 
10. ಪ್ರಗತಿಯಲ್ಲಿರುವ ಕಾಮಗಾರಿಗಳ ಪ್ರಗತಿಯನ್ನು ಹಾಗೂ ಗುಣಮಟ್ಟವನ್ನು ತಪಾಸಣೆ ಮಾಡುವುದು. 
11. ವಿಭಾಗ ಕಛೇರಿಯಲ್ಲಿರುವ ಮಾಹಿತಿಯನ್ನು ಮಾಹಿತಿ ಪಡೆಯುವ ಹಕ್ಕಿನ ನಿಯಮ ಪ್ರಕಾರ ಕೋರಿಕೆ ಬಂದಲ್ಲಿ ಸಾರ್ವಜನಿಕರಿಗೆ 
ನೀಡುವುದು. 

ಕಛೇರಿಯ ಉಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಕರ್ತವ್ಯ ನಿಭಾಯಿಸಲು ಅವರಿಗೆ ಸಹಾಯ 
ಮಾಡುತ್ತಾರೆ. 
ಕೈಪಿಡಿ-3: ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿ ವಿಧಾನಗಳ ಮತ್ತು ಪರಿವೀಕ್ಷಣೆ ಮತ್ತು ಜವಾಬ್ದಾರಿ ವಿವರಗಳು. 

ಇಲಾಖೆಯ ಕಾಮಗಾರಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಿಸುವಲ್ಲಿ. 

1. ಲೋಕೋಪಯೋಗಿ ಇಲಾಖೆಯ ಸಂಹಿತೆ ಭಾಗ-1 ಮತ್ತು ಭಾಗ-2. 
. ಕರ್ನಾಟಕ ಪಾರದರ್ಶಕ ನಿಯಮ 2000. 
. ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು. 
- ಭೂಸ್ವಾಧೀನ ಕಾಯ್ದೆ. 
- ಉಗ್ರಾಣ ಕೈಪಿಡಿ. 
ಸ ಮಧ್ಯಸ್ಥಿಕೆ ಕಾಯ್ದೆಗಳನ್ನು ಅನುಸರಿಸಲಾಗುತ್ತಿದೆ. 

ನೀರಾವರಿ ಕಾಮಗಾರಿಗಳ ನಿರ್ವಹಣೆಯಲ್ಲಿ 

. ಕರ್ನಾಟಕ ನೀರಾವರಿ ಕಾಯ್ದೆ. 

2. ಕರ್ನಾಟಕ ನೀರಾವರಿ (ನೀರಿನ ಕರ ವಿಧಿಸುವುದು) ನಿಯಮ 1965. 

3. ನೀರಾವರಿ ಕೈಪಿಡಿ 1974. 

ಇವುಗಳನ್ನು ಅನುಸರಿಸಲಾಗುತ್ತಿದೆ. 

ಈ ಇಲಾಖೆಯಲ್ಲಿ ನಿರ್ವಹಿಸಲ್ಪಡುವ ಬಿಲ್ಲು ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕ ನಿಯಮದ ಅನುಸಾರ ಟೆಂಡರ್‌ ಕರೆದು 
ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ. ಗುತ್ತಿಗೆದಾರರನ್ನು ನಿಗದಿಪಡಿಸಿದ ನಂತರ ಅವರಿಗೆ ಕಾರ್ಯಾದೇಶ ನೀಡಲಾಗುತ್ತಿದೆ. ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರು ಗುತ್ತಿಗೆದಾರರಿಗೆ ನಿವೇಶನವನ್ನು ಹಸ್ತಾಂತರಿಸಿ ಕೆಲಸವನ್ನು ಅನುಷ್ಠಾನಗೊಳಿಸಲು ಮಾರ್ಕ್‌ಔಟ್‌ ನೀಡಿ ಕೆಲಸ ಚಾಲನೆ ಮಾಡುತ್ತಾರೆ. 
ಸಂಬಂಧಿಸಿದ ಸಹಾಯಕ! ಕಿರಿಯ ಅಭಿಯಂತರರು, ದೈನಂದಿನ ನಿವೇಶನಕ್ಕೆ ಹೋಗಿ ಕೆಲಸದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ. ಸಹಾಯಕ 
ಕಾರ್ಯನಿರ್ವಾಹಕ ಅಭಿಯಂತರು ಆಗಿಂದಾಗ್ಗೆ ನಿವೇಶನಕ್ಕೆ ಭೇಟಿ ನೀಡಿ ಕೆಲಸವನ್ನು ಪರಿವೀಕ್ಷಿಸುತ್ತಾರೆ. ಹಾಗೆಯೇ ಕಾರ್ಯನಿರ್ವಾಹಕ ಅಭಿಯಂತರು 
ನಿವೇಶನಕ್ಕೆ ಭೇಟಿ ನೀಡಿ ಸಲಹೆ ಸೂಚನೆ ನೀಡುತ್ತಾರೆ. ಪ್ರಗತಿಯನ್ನು ಪರಿಶೀಲಿಸಲು ಅಧೀಕ್ಷಕ ಅಭಿಯಂತರರು ಮತ್ತು ಮುಖ್ಯ ಅಭಿಯಂತರರ 
ಮಟ್ಟದಲ್ಲಿ ಸಭೆ ನಡೆಸಲಾಗುತ್ತಿದೆ. 

ಅಕೌಂಟಿಬಿಲಿಟಿ ಬಗ್ಗೆ ಮಹಾಲೇಖಪಾಲರು 6 ತಿಂಗಳಿಗೊಮ್ಮೆ ವಿಭಾಗ ಕಛೇರಿಯ ಪರಿವೀಕ್ಷಣೆ ಮಾಡುತ್ತಾರೆ. ಅಲ್ಲದೇ ಮುಖ್ಯ 
ಅಭಿಯಂತರರ ಕಛೇರಿ ಹಾಗೂ ಅಧೀಕ್ಷಕ ಅಭಿಯಂತರರ ಕಛೇರಿಯಿಂದಲೂ ವಿಭಾಗದ ತಪಾಸಣೆ ನಡೆಯುತ್ತದೆ. ಕಳಪೆ ಕಾಮಗಾರಿಯ ಬಗ್ಗೆ 
ಏನಾದರೂ ಅರ್ಜಿ ಬಂದಲ್ಲಿ ಮಾನ್ಯ ಲೋಕಾಯುಕ್ತರೂ ಕೂಡ ನಿವೇಶನವನ್ನು ಪರಿವೀಕ್ಷಣೆ ಮಾಡಿ ಏನಾದರೂ ಕಳಪೆ ಕಾಮಗಾರಿ ಇದ್ದಲ್ಲಿ ಸೂಕ್ಷಕ್ರಮಕ್ಕೆ 
ಶಿಫಾರಸ್ಸು ಮಾಡುತ್ತಾರೆ. 
ಕೈಪಿಡಿ-4: ಕರ್ತವ್ಯಗಳ ನಿರ್ವಹಣೆಯಲ್ಲಿ ಪಾಲಿಸಬೇಕಾದ ಸೂತ್ರಗಳು. 

ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ಆರ್ಥಿಕ ಪ್ರಾಧಿಕಾರ ಪ್ರತ್ಕಾಯೋಜನೆ, ಸರ್ಕಾರಿ ಆದೇಶ ಸಂಖ್ಯೆ: 
ಪಿಡಬ್ಲ್ಯೂ-1 ಎಫ್‌ಸಿಆರ್‌-93 ಬೆಂಗಳೂರು ದಿನಾಂಕ: 15.12.1994. 

ಸಾಮಾನ್ಯ ಆರ್ಥಿಕ ಅಧಿಕಾರ ಪತ್ಕಾಯೋಜನೆ ಸರ್ಕಾರಿ ಆದೇಶ ಸಂಖ್ಯೆ:ಎಫ್‌ಡಿ-1 ಟಿಎಫ್‌ಸಿ 2001 ಬೆಂಗಳೂರು ದಿನಾಂಕ: 
02.02.2001. 


0 XA AU ಮು YW VN 
ಅನ ಷು ತ್ತಾನೆ ದ 2 


ಲ ಊ ತು ಲು NW 


[eR 


೧೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 





ಲೋಕೋಪಯೋಗಿ ಇಲಾಖೆ ಸಂಹಿತ. 
ಲೋಕೋಪಯೋಗಿ ಆರ್ಥಿಕ ಸಂಹಿತ. 
ಕೈಪಿಡಿ-5: ಇಲಾಖೆಯ ಅಧೀನದಲ್ಲಿರುವ ಮತ್ತು ಸಿಬ್ಬಂದಿ ಉಪಯೋಗಿಸುತ್ತಿರುವ ನಿಯಮಗಳು, ವಿನಿಮಯಗಳು, ಸೂಚನೆಗಳು, ದಾಖಲೆಗಳು, 
ಕೈಪಿಡಿಗಳ ವಿವರ. 
ಕಛೇರಿ ಕೈಪಿಡಿ, ನಿಯಮಗಳು, ವಿನಿಮಗಳು ಮತ್ತು ಸೂಚನೆಗಳು. 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು. 
ಕರ್ನಾಟಕ ಸರ್ಕಾರಿ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು. 
ಕರ್ನಾಟಕ ಆರ್ಥಿಕ ಸಂಹಿತೆ. 
ಲೋಕೋಪಯೋಗಿ ಇಲಾಖೆಯ ಸಂಹಿತೆ ಭಾಗ-1 ಮತ್ತು ಭಾಗ-2. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ-2000. 
ಲೋಕೋಪಯೋಗಿ ಲೆಕ್ಕ ಸಂಹಿತೆ ಭಾಗ-1 ಮತ್ತು ಭಾಗ-2 ನ್ನು ಅನುಸರಿಸಲಾಗುವುದು. 
ಭೂಸ್ವಾಧೀನ ಕಾಯ್ದೆ. 
ಉಗ್ರಾಣ ಕೈಪಿಡಿ. 
ಮಧ್ಯಸ್ಥಕೆ ಕಾಯ್ದೆ. 1996 ಮತ್ತು 1940. 
ಕರ್ನಾಟಕ ನೀರಾವರಿ ಕಾಯ್ದೆ 1965. 
ಕರ್ನಾಟಕ ನೀರಾವರಿ (ನೀರಿನ ಕರ ವಿಧಿಸುವುದು) ನಿಯಮ 1965. 
ನೀರಾವರಿ ಕೈಪಿಡಿ 1974. 
ಐ.ಎಸ್‌. ಕೋಡ್ಸ್‌. 
ಏತ ನೀರಾವರಿ ಯೋಜನೆಗಳ ಅಂದಾಜನ್ನು ತಯಾರಿಸಲು ಮಾರ್ಗದರ್ಶನ ಕೈಪಿಡಿ. 
ಸಣ್ಣ ನೀರಾವರಿ ಕೆರೆಗಳ ಅಂದಾಜನ್ನು ತಯಾರಿಸಲು ಮಾರ್ಗದರ್ಶನ ಕೈಪಿಡಿ. 
ಸಾದಿಲ್ವಾರು ವೆಚ್ಚದ ಕೈಪಿಡಿ. 
ಕರ್ನಾಟಕ ಖಜಾನೆ ಸಂಹಿತೆ. 
ಚಾಲ್ತಿ ದರಪಟ್ಟಿ. 
ಬಜೆಟ್‌ ಕೈಪಿಡಿ. 
ನೀರಾವರಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳು. 
ದಾಖಲೆಗಳು: 
ವಿಭಾಗ ಕಛೇರಿಯ ತಪಾಸಣೆಗೆ ಅಗತ್ಯವಿರುವ ವಹಿಗಳು ಮತ್ತು ದಾಖಲಾತಿಗಳ ಪಟ್ಟಿ. 
ಹಾಜರಾತಿ ವಹಿ. 
ಪತ್ರಾಂಕಿತ ಮತ್ತು ಪತ್ರಾಂಕಿತವಲ್ಲದ ಅಧಿಕಾರಿಗಳ ಸಾಂದರ್ಭಿಕ ರಜೆ ವಹಿ ಮತ್ತು ಸಾಂದರ್ಭಿಕ ರಜೆ ಕಡತ ಅರ್ಜಿಗಳೊಂದಿಗೆ. 
ಸಂಘಟನಾ. 
ಮಂಜೂರಾದ, ಕಾರ್ಯನಿರ್ವಹಿಸುತ್ತಿರುವ ಮತ್ತು ಖಾಲಿ ಹುದ್ದೆಗಳ ತಖ್ತೆ. 
ಕೆಲಸ ವಿತರಣಾ ತಖ್ತೆ. 
ವೇತನ ಬಡ್ತಿಯ ನಿಗಾ ಮಹಿ. 
ವೇತನ ಬಡ್ತಿಯ ಮಂಜೂರಾತಿ ವಜ. 
ಇನ್‌ ಕಂಬೆನ್ಸಿ ವಜ. 
ರಹಸ್ಯ ವರದಿಗಳ ವಹಿ. 
. ಆಸ್ತಿ ಮತ್ತು ದಾಯಿತ್ವ ತಖ್ರೆಃ ವಹಿ. 
. ಮಹಾಲೇಖಪಾಲರು ಮತ್ತು ಇತರರಿಗೆ ಕಳುಹಿಸಲಾದ ನಿವೃತ್ತಿ ವೇತನ ಪತ್ರಗಳ ನಿಗಾ ವಹಿ. 
. ನೌಕರರ ಸೇವಾ ವಹಿಗಳ ಪಟ್ಟಿ ಹಾಗೂ ಸೇವಾ ವಹಿಗಳ ನಿಗಾ ವಹಿ. 
. ಸೇವಾ ಸಹಿ. 
. ತಾತ್ಕಾಲಿಕ ಆಡಳಿತ ವಹಿ. 
. ಇಲಾಖಾ ಪರೀಕ್ಷೆಗಳ ನಿಗಾ ಮಹಿ. 
. ದೂರವಾಣಿ, ಟ್ರಂಕ್‌ ಕರೆಗಳ ವಹಿ. 
. ಪರಿವೀಕ್ಷಣಾ ಟಿಪ್ಪಣಿ ಪುಸ್ತಕ. 
. ಕಛೇರಿ ನೌಕರರ ಮನೆಗಳ ವಿಳಾಸ. 
. ವಿಧಾನ ಸಭೆ! ಪರಿಷತ್‌ ಪ್ರಶ್ನೆಗಳ ವಜ. 
. ಕಡತಗಳ ವಹಿ ಮತ್ತು ವೈಯಕ್ತಿಕ ವಹಿ. 
. ಪ್ರತಿ ಮಾಹೆಗಳ ಬಾಕಿ ಪಟ್ಟಿ. 
. ಸ್ಟಾಂಪು ವಹಿ ಪರಿವೀಕ್ಷಣಾ ದಿನದಂದು ಬಾಕಿ ಇರುವ ಸ್ಟಾಂಪುಗಳ ಮತ್ತು ಸ್ಟಾಂಪುಗಳ ಬೆಲೆಯನ್ನು ತೋರಿಸುವ ತಖ್ರೆಃ. 
. ಸಾಮಾನ್ಯ ಸ್ವೀಕೃತಿ ವಹಿ. 
ರವಾನೆ ವಹಿ. 


37 31 31 31 31 31 0 31 31 31 3/1 3/1 31 3 31 1 3 0 3 


V 


೬೦ 0 JA A ಊಉ ಜು YW Nm 
ಬಾ Me EE ಯ ಸ ೨$ 


ಬ ಟೊ BN BR = ದಾ ಇ ಚಾ ನಾ ಡವಾಅಖಸಷಾ ಸಾ ಸಾ 
ಇಓಟಣ ಜಠರ ಜರಜರ ಕರ ಜರದ ನ ಠರಠ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೭೯ 





25. ಏಪ್ರಿಲ್‌ ಒಂದರಿಂದ ಬೇರೆ ಬೇರೆ ಕಛೇರಿಗಳಿಂದ ಸ್ವೀಕೃತಿಯಾದ ಮತ್ತು ರವಾನಿಸಲಾದ ಪತ್ರಗಳ ವಿವರಗಳ ತಖ್ರೆ. 
26. ಶುದ್ಧ ಪತ್ರಿ ತಖ್ತೆ. 
27. ಬೆರಳಚ್ಚುಗಾರರ ದಿನವಹಿ. 
28. ಸ್ಥಳೀಯ ವಿತರಣಾ ರವಾನೆ. 
29. ಕಛೇರಿ ಆದೇಶ ಪುಸ್ತಕ. 
30. ಗೃಹ ನಿರ್ಮಾಣ ಮತ್ತು ವಾಹನ ಮುಂಗಡ ಮಂಜೂರಾತಿ ವಹಿ. 
31. ವೈದ್ಯಕೀಯ ವೆಚ್ಚ ಮರು ಪಾವತಿ ಕಡತ. 
32. ಕರ್ನಾಟಕ ಸರ್ಕಾರ ಸಮೂಹಿಕ ವಿಮಾ ಯೋಜನೆ ವರ್ಗಾವಾರು ವಹಿ. 
33. ಕಛೇರಿ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಇತರೆ ವಹಿಗಳು. 
34. ಸಾಮಾನ್ಯ ಭವಿಷ್ಯ ನಿಧಿಯ ಪಾಸ್‌ ಪುಸ್ತಕ. 
35. ಸಾಮಾನ್ಯ ನಗದು ಪುಸ್ತಕ. 
36. ಪಾವತಿ ವಹಿ. 
37. ನಗದೀಕರಣ ವಹಿ. 
38. ವೇತನ ಬಟಾವಡೆ ವಹಿ. 
39. ಪಾವತಿಯಾಗದ ವೇತನ ವಹಿ. 
40. ಪ್ರಯಾಣ ಭತ್ಯೆ ನಿಗಾ ವಹಿ. 
41. ಪ್ರಯಾಣ ಭತ್ಯೆ ಬಟಾವಡೆ ವಹಿ. 
42. ಪ್ರಯಾಣ ಭತ್ಯೆ ಬಿಲ್ಲುಗಳ ಪರಿಶೀಲನಾ ಮಹಿ. 
43. ಸಾದಿಲ್ದಾರು ವೆಚ್ಚ ವಹಿ, ವೋಚರಗಳ ಸಹಿತ. 
44. ವಿಶೇಷ ವಸೂಲಾತಿಗಳ ವಹಿ. 
45. ಆಡಿಟ್‌ ನೋಟ್‌, ರಿಜಾಯಿಚಿಡರ್‌, ಪರಿಶೀಲನಾ ಟಿಪ್ಪಣಿಗಳ ನಿಗಾ ವಹಿ. 
46. ಅಧೀಕ್ಷಕ ಇಂಜಿನೀಯರ ರವರ ಅನಿರೀಕ್ಷಿತಾ ತಪಾಸಣಾ ಟಿಪ್ಪಣಿ. 
47. ಅಧೀಕ್ಷಕ ಇಂಜಿನೀಯರ ರವರ ಮಾಸಿಕ ದಿನಚರಿ. 
ತಾಂತ್ರಿಕ ಶಾಖೆ: 
1. ಬಾರಿ ಮತ್ತು ಸಣ್ಣ ಅಂದಾಜುಗಳ ಮಂಜೂರಾತಿ ವಹಿ. 
ಪಿಡಬ್ಲ್ಯೂಡಿ ವಶದಲ್ಲಿರುವ ಸೇತುವೆ ಮತ್ತು ಕಲ್ಪರ್ಟ್‌ಗಳ ವಹಿ. 
ದರ ಸೂಚಿ. 
ಎಂ.ಎಂ.ಆರ್‌. ಪುಸ್ತಕ. 
ಹೊಸಕೆರೆ ಮತ್ತು ಜಲಾಶಯಗಳ ವಹಿ. 
ಆಯವ್ಯಯ ಕಾಮಗಾರಿಗಳ ವಹಿ. 
ಕೆರೆಗಳ ವಜ. 
ಟೆಂಡರ್‌ಗಳ ಮಹಿ. 
ದಾಖಲಾತಿಗಳು. 
10. ಮೇಲಾಧಿಕಾರಿಗಳಿಂದ ಮಂಜೂರಾದ ಅಂದಾಜುಗಳ ಪಟ್ಟಿ. 
11. ಹೆಚ್ಚುವರಿ ಐಟಂ ದರ ಪಟ್ಟಿಯ ವಹಿ. 
ಕೈಪಿಡಿ-6: ಇಲಾಖೆಯ ಅಧೀನದಲ್ಲಿರುವ ದಾಖಲೆಗಳ ವರ್ಗೀಕರಣದ ತಖ್ತೆ 
ತಾಂತ್ರಿಕ ಶಾಖೆ: 
“ ಅಧೀಕ್ಷಕ ಅಭಿಯಂತರವರ ಮತ್ತು ಮುಖ್ಯ ಅಭಿಯಂತರವರ ಮಟ್ಟದಲ್ಲಿ ಮಂಜೂರಾದ ಅಂದಾಜು ಪಟ್ಟಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ 
ಕಡತಗಳು. 
“ೇ ಪ್ರಗತಿಯ ವರದಿಗಳು. 
ಳಿ  ಆಯವ್ಯಯಕ್ಕೆ ಸಂಬಂಧಪಟ್ಟ ಆಯವ್ಯಯ ಪ್ರಸ್ತಾವನೆ ಮತ್ತು ಆಯವ್ಯಯ ಪಟ್ಟಿ. 
ಆಡಳಿತ ಶಾಖೆ: 
ಸಾಮಾನ್ಯ ಸ್ವೀಕೃತಿ ವಹಿ. 
ಸ್ಟಾಂಪು ವಹಿ. 
ಹಾಜರಿ ಪುಸ್ತ A 
ದಾಖಲು ಮಹಿ. 
ಪೀಠೋಪಕರಣಗಳು ಮತ್ತು ಇತರೆ ಸಾಮಗ್ರಿಗಳ ವಹಿ. 
ವಿಧಾನ ಸಭೆ ಮತ್ತು ವಿಧಾನ ಪರಿಷತ್‌ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕಳುಹಿಸುವ ಚಲನವಲನ ವಹಿ. 
ಗೃಹ ನಿರ್ಮಾಣ ಮುಂಗಡ, ವಾಹನ ಮುಂಗಡ ಚಲನವಲನ ವಹಿ. 
ಕಛೇರಿ ಆದೇಶ ವಹಿ. 
ಶಿಸ್ತು ಪ್ರಕರಣ ನಿಗಾ ವಹಿ. 


SO 0 JX ಲಾ ಊಉ ಜು ಯ Wp 
ಸ. ಇ. ಗಿ. ದ್ದು. ವ್‌ 1002 


ಇ 0 
೪ 4% 


ಇ 
Roce 


ಇ 
Roc 


ಸ 


4" 


ಇ 
Roc 


ಇ 
Roce 


ಇ 
Roc 


ಸೇ 


4" 


೧೬೮೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





ಕೈಪಿಡಿ-7: ಇಲಾಖೆಯಲ್ಲಿ ನೀಡಿ ನಿಯಮಗಳನ್ನು ಅಥವಾ ಆಡಳಿತವನ್ನು ನಡೆಸುವಲ್ಲಿ ಪಡೆಯುವ ಸಲಹಾ ಸೂತ್ರಗಳ ಅಥವಾ ಸಾರ್ವಜನಿಕ 
ಸದಸ್ಯರುಗಳಿಂದ ಸಲಹೆ ಪಡೆಯುವ ಬಗ್ಗೆ ಇರುವ ವ್ಯವಸ್ಥೆ ಮತ್ತು ವಿವರ. 
ಏನೂ ಇರುವುದಿಲ್ಲ. 
ಕೈಪಿಡಿ-8: ಇಲಾಖೆಯಲ್ಲಿರುವ ನಿಗಮ/ ಪರಿಷತ್ತು! ಸಮಿತಿ ಮತ್ತು ಇತರ ಸಂಸ್ಥೆಗಳ ವಿವರ ಮತ್ತು ಅದರ ಉದ್ದೇಶ ಮತ್ತು ಈ ಸಂಸ್ಥೆಗಳ ಸಭೆಗಳು 
ಮತ್ತು ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ಲಭ್ಯವಿರುವ ಬಗ್ಗೆ. 
ಯಾವುದೂ ಇರುವುದಿಲ್ಲ. 
ಪಿಡಿ-9: ಇಲಾಖೆಯ ಅಧಿಕಾರ ಮತ್ತು ಸಿಬ್ಬಂದಿ ವರ್ಗದ ನಿರ್ದೇಶಿಕೆ. 
1) ಶ್ರೀ ಎ.ಕೆ. ಅಣ್ಣಪ್ಪ, ಕಾರ್ಯಪಾಲಕ ಇಂಜಿನೀಯರ್‌. 
2) ಶ್ರೀ ಎನ್‌.ಎಂ. ಸಿಂಧೂರ, ತಾಂತ್ರಿಕ ಸಹಾಯಕರು. 
3) ಶ್ರೀ ಹೆಚ್‌. ದ್ವಾರಕನಾಥ ಸಹಾಯಕ ಇಂಜಿನೀಯರ್‌. 
4) ಶ್ರೀ ಸಿ. ತೇಜಪ್ಪ ಅಧೀಕ್ಷಕರು. 
5) ಶ್ರೀ ಕೆ.ಎಂ. ರಾಮಾಂಜನೇಯ ಲೆಕ್ಕಧೀಕ್ಷಕರು. 
6) 1. ಶ್ರೀ ಮರ್ದಾನಸಾಬ ಪಿ.ಎನ್‌. ಪ್ರ.ದ.ಸ. 
. ಶ್ರೀ ಹೆಚ್‌.ಐ. ಬಿರಾದಾರ, ಪ್ರ.ದ.ಸ. 
- ಶ್ರೀ ಎನ್‌. ವೀರಪ್ಪ, ದ್ವಿ.ದ.ಸ. 
- ಶ್ರೀ ಎಸ್‌.ಜಿ. ಬಡಿಗೇರ, ದ್ವಿ.ದ.ಸ. 
- ಶ್ರೀ ಶಿವಪುತ್ರಪ್ಪ, ಪ್ರ.ದ.ಲೆ.ಸ. 
. ಶ್ರೀ ರಾಜಗೋಪಲ, ಪ್ರ.ದ.ಲೆ.ಸ. 
- ಶ್ರೀ ಶರಣಪ್ಪ, ದ್ವಿ.ದ.ಲೆ.ಸ. 
- ಶ್ರೀ ಗುರುಲಿಂಗಪ್ಪ, ದ್ವಿ.ದ.ಲೆ.ಸ. 
10) ಶ್ರೀ ಬಿ. ನಿಗಾಶೆಟ್ಟ, ನಿರೀಕ್ಷಕರು. 
11) ಶ್ರೀ ಎಸ್‌.ವ್ಹಿ. ರಬಕವಿಮಠ, ದ್ವಿ.ದ. ಉಗ್ರಾಣಪಾಲಕರು. 
12) ಶ್ರೀ ವ್ಹಿ. ಪರಮೇಶ್ವರಪ್ಪ, ಶೀಘ್ರಲಿಪಿಗಾರರು. 
13) 1. ಶ್ರೀ ಗೋವರ್ಥನ, ಬೆರಳಚ್ಚುಗಾರ. 
2. ಶ್ರೀ ನೀಲಕಂಠಯ್ಯ, ಬೆರಳಚ್ಚುಗಾರ. 
14 ಶ್ರೀ ಪಂಪಣ್ಣ ಅಟೆಂಡರ್‌. 
15) ಶ್ರೀ ಮಹ್ಮದ ಮಸ್ತಾನಅಲಿ, ವಾಹನ ಚಾಲಕರು. 
16) 1. ಶ್ರೀ ರಾಜಸಾಬ, ಜವಾನ. 
2. ಶ್ರೀ ಮಲ್ಲಿಕಾರ್ಜುನ, ಜವಾನ. 
3. ಶ್ರೀ ಮಹ್ಮದಗೌಸ್‌, ಜವಾನ. 
4. ಶ್ರೀ ಯಶೋಧ, ಜವಾನ. 
5. ಶ್ರೀ ರಾಮಣ್ಣ, ಜವಾನ. 
ಕೈಪಿಡಿ-10: ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ತಿಂಗಳ ವೇತನ/ ಪ್ರತಿಫಲ ಮತ್ತು ಅದನ್ನು ನೀಡುವ ಸೂತ್ರಗಳು. 


eh 


7) 


8) 


9) 


MV ೧ ಜು ಣಿ ಜು ಣಿ ಟು 






































ಲ 
ರೂ. 
1) | ಶ್ರೀ ಎ.ಕೆ. ಅಣ್ಣಪ್ಪ, ಕಾರ್ಯಪಾಲಕ ಇಂಜಿನೀಯರ್‌. 16765-00 
2 | ಶ್ರೀ ಎನ್‌.ಎಂ. ಸಿಂಧೂರ, ತಾಂತ್ರಿಕ ಸಹಾಯಕರು. 21280-00 
3) | ಶ್ರೀ ಹೆಚ್‌. ದ್ವಾರಕನಾಥ ಸಹಾಯಕ ಇಂಜಿನೀಯರ್‌. 17842-00 
4) | ಶ್ರೀ ಸಿ. ತೇಜಪ್ಪ ಅಧೀಕ್ಷಕರು 12100-00 
5) | ಶ್ರೀ ಕೆ.ಎಂ. ರಾಮಾಂಜನೇಯ ಲೆಕ್ಕಧೀಕ್ಷಕರು 10763-00 
6) |1. ಶ್ರೀ ಮರ್ದಾನಸಾಬ ಪಿ.ಎನ್‌. ಪ್ರ.ದ.ಸ. 9774-00 
2. ಶ್ರೀ ಹೆಚ್‌.ಐ. ಬಿರಾದಾರ, ಪ್ರ.ದ.ಸ. 9774-00 
7 |1. ಶ್ರೀ ಎನ್‌. ವೀರಪ್ಪ, ದ್ವಿ.ದ.ಸ. 6213-00 
2. ಶ್ರೀ ಎಸ್‌.ಜಿ. ಬಡಿಗೇರ, ದ್ವಿ.ದ.ಸ. 7638-00 
8 | 1. ಶ್ರೀ ಶಿವಪುತ್ರಪ್ಪ, ಪ್ರ.ದ.ಲೆ.ಸ. 9344-00 
2. ಶ್ರೀ ರಾಜಗೋಪಾಲ, ಪ್ರ.ದ.ಲೆ.ಸ. 7463-00 
9) | 1. ಶ್ರೀ ಶರಣಪ್ಪ, ದ್ವಿ.ದ.ಲೆ.ಸ. 7088-00 
2. ಶ್ರೀ ಗುರುಲಿಂಗಪ್ಪ, ದ್ವಿ.ದ.ಲೆ.ಸ. 5538-00 
10) | ಶ್ರೀ ಬಿ. ನಿಗಾಶೆಟ್ಟಿ, ನಿರೀಕ್ಷಕರು 12975-00 
11) | ಶ್ರೀ ಎಸ್‌.ವಿ. ರಬಕವಿಮಠ, ದ್ವಿ.ದ. ಉಗ್ರಾಣಪಾಲಕರು 13675-00 
12) | ಶ್ರೀ ವ್ಹಿ. ಪರಮೇಶ್ವರ, ಶೀಘ್ರಲಿಪಿಗಾರರು 8460-00 























































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೮೧ 
13) | 1. ಶ್ರೀ ಗೋವರ್ಧನ, ಬೆರಳಚ್ಚುಗಾರ. 6653-00 
2. ಶ್ರೀ ನೀಲಕಂಠಯ್ಯ, ಬೆರಳಚ್ಚುಗಾರ 5365-00 
14) | ಶ್ರೀ ಪಂಪಣ್ಣ, ಅಟೆಂಡರ್‌ 6333-00 
15) | ಶ್ರೀ ಮಹ್ಮದ ಮಸ್ತಾನಅಲಿ, ವಾಹನ ಚಾಲಕರು 7123-00 
16 | 1. ಶ್ರೀ ರಾಜಸಾಬ, ಜವಾನ. 6333-00 
2. ಶ್ರೀ ಮಲ್ಲಿಕಾರ್ಜುನ, ಜವಾನ. 5525-00 
3. ಶ್ರೀ ಮಹ್ಮದಗೌಸ್‌, ಜವಾನ. 6508-00 
4. ಶ್ರೀ ಯಶೋಧ, ಜವಾನ. 4420-00 
5. ಶ್ರೀ ರಾಮಣ್ಣ, ಜವಾನ. 5390-00 
ಕೈಪಿಡಿ-11: ಇಲಾಖೆಯಲ್ಲಿರುವ ವಲಯ ವಿಭಾಗಗಳಿಗೆ ನೀಡುತ್ತಿರುವ ಆಯವ್ಯಯದ ವಿವರಗಳು. 
2002-2003 ರಿಂದ 2004-2005ರ ವರೆಗಿನ ಅನುದಾನ ಮತ್ತು ವೆಚ್ಚವನ್ನು ತೋರಿಸುವ ತಖ್ರೆಃ 
(ರೂ. ಲಕ್ಷಗಳಲ್ಲಿ 
ಕ್ರ. ಲೆಕ್ಕ ಶೀರ್ಷಿಕೆ 2002-2003 2003-2004 2004-2005 
ಸಂ. | ನಬಾರ್ಡ್‌ಯೇತರ ಅನುದಾನ ವೆಚ್ಚ ಅನುದಾನ ವೆಚ್ಚ ಅನುದಾನ ವೆಚ್ಚ 
1. 4702-00-101-1-02 ಹೊಸ ಕೆರೆಗಳ 108.36 1.54 ಷ್ಟ 1.00 74.00 ೨.94 
ನಿರ್ಮಾಣ 
2. 4702-00-101-1-04 ಕೆರೆಗಳ ಜೀರ್ಣೋದ್ದಾರ 10.15 24.31 ಪ್ರ 8.69 = 54.19 
ಮತ್ತು ಪುನರುಜ್ಜೀವನ (ಕೆರೆ ಕಲ್ಯಾಣ) 
3. 4702-00-101-1-06 ರೈತರ 0.40 ಇ ಇ ಇ ಣ್‌ ತ 
ಸಹಭಾಗೀತ್ವದೊಡನೆ ಕೆರೆಗಳ ಹೂಳೆತ್ತುವುದು. 
4. 4702-00-101-1-07 ಕೆರೆಗಳ ಆಧುನೀಕರಣ 1.30 4.96 ಡೆ 2.96 ದ 9.77 
5 4702-00-101-1-08 ರೈತ ಕಾಯಕ ಕೆರೆ 19.35 ಷೆ ಷ್ಣ ಜ್ರ ದ ದ 
6. 4702-00-101-3-01 ಏತ ನೀರಾವರಿ 25.86 1.87 ಇ ೨.41 - 7.00 
ಯೋಜನೆಗಳು 
7. 4702-00-101-3-02 ಏತ ನೀರಾವರಿ 0.60 15.04 ಇ 3.27 ಇ 5.11 
ಯೋಜನೆಗಳ ಪುನರುಜ್ಜೀವನ. 
8. | 4702-00-101-4-01 ಕ್ಷಾರ ಭೂಮಿ - - - - - - 
ಯೋಜನೆಗಳು 
9. | 4702-00-101-5-01 ಅಣೆಕಟ್ಟು ಪಿಕಪ್ಸ್‌ ಮತ್ತು | 27.04 3.81 - - - 2.05 
ಬಂದಾರಗಳು 
10. | 4702-00-101-01-02 ಪ್ರಬ್ಧತ ತ ಷ್ಟ ಆ ಷ್ಠ ಇ ದ 
11. | 4702-00-789-0-00 ವಿಶೇಷ ಘಟಕ ಇ - - 10.65 ಇ ದ 
ಯೋಜನೆ 
12. | 4702-00-796-0-00 ಗಿರಿಜನ ಕಲ್ಯಾಣ ಇ ಇ ಇ 7.78 ಹ ಡ್‌ 
ಯೋಜನೆ 
13. | 4702-00-800-1-00 ಭೂಸ್ವಾಧೀನ ವೆಚ್ಚಗಳು ದ 100.54 ಇ 76.63 - 22.15 
14. | 4702-00-800-2-00 ಲೆಕ್ಕ ಶೀರ್ಷಿಕೆ 2702 ಎ ೩ 1 ದ ದ ನ 
ರಿಂದ ವರ್ಗಾಯಿಸಿದ ಯಂತ್ರ ಮತ್ತು ಸಾಧನ 
ಸಾಮಗ್ರಿ ವೆಚ್ಚ. 
15. | 4702-00-800-3-00 ಹೊಸ ಕಾಮಗಾರಿಗಳಿಗೆ ಇ ಇ ಇ ದ - ಇ 
ಇಡುಗಂಟು. 
16. | 4702-80-800-4-00 ಲೆಕ್ಕ ಶೀರ್ಷಿಕೆ 2702 ಎ - ಇ - ಡಿ ದ 
ರಿಂದ ವರ್ಗಾಯಿಸಿದ ಸಿಬ್ಬಂದಿ ವೆಚ್ಚ. 
17. | 4702-00-800-1-00 ಎ.ಸಿ.ಆರ್‌.ಪಿ. = ಈ ಸ ನ ಈ ದ 
18. | 4702-00-800-9-00 ಸಿ.ಎ.ಡಿ.ಪಿ. - - ಎ - ಪ ದ 
19. | ಸರ್ವೆ ಸಮೀಕ್ಷೆ 0.20 - - - 0.25 - 
20. | ಸಿ.ಎಸ್‌.ಎಸ್‌. | ಹ ಫೆ = = 
21. | 2702-80-800-00-10 ಜಲ ಸಂವರ್ಧನೆ ದ ದ ದ ದ ದ ದ 
ಯೋಜನಾ ಸಂಘದ ಅನುದಾನ 101. 
ಒಟ್ಟು (ll): 193.26 152.07 - 114.39 74.25 104.21 
































೧೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ಭಾಗ - ೩ 





2002-2003 ರಿಂದ 2004-2005ರ ವರೆಗಿನ ಅನುದಾನ ಮತ್ತು ವೆಚ್ಚವನ್ನು ತೋರಿಸುವ ತಖ್ತೆ. (ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ) 




























































































(ರೂ. ಲಕ್ಷಗಳಲ್ಲಿ 
ಕ್ರ. ಲೆಕ್ಕ ಶೀರ್ಷಿಕೆ 2002-2003 2003-2004 2004-2005 
ಸಂ. ಅನುದಾನ ವೆಚ್ಚ ಅನುದಾನ ವೆಚ್ಚ ಅನುದಾನ ವೆಚ್ಚ 
1. 4711 ಭಾರಿ ಮತ್ತು ಮಧ್ಯಮ ನೀರಾವರಿ - ದ - ದ - ದ 
ಯೋಜನೆಗಳು. 
ಒಟ್ಟು (1): - - - - - - 
1. | 4711-01-103-1-00 ಪ್ರವಾಹ ನಿಯಂತ್ರಣ 12.18 14.89 - 8.20 - 7.53 
2. ಸಿಬ್ಬಂದಿ ವೆಚ್ಚ 99.57 134.62 94.66 128.52 132.08 129.21 
ಒಟ್ಟು (MW: 111.75 149.51 94.66 136.72 132.08 136.74 
ನಿವ್ವಳ ಮೊತ್ತ (ಯೋಜನೆ) (1*1*111*1/) 305.01 301.58 94.66 251.11 206.33 240.95 
2002-2003 ರಿಂದ 2004-2005ರ ವರೆಗಿನ ಅನುದಾನ ಮತ್ತು ವೆಚ್ಚವನ್ನು ತೋರಿಸುವ ತಖ್ರೆ. (ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ) 
(ರೂ. ಲಕ್ಷಗಳಲ್ಲಿ 
ಕ್ರ. ಲೆಕ್ಕ ಶೀರ್ಷಿಕೆ 2002-2003 2003-2004 2004-2005 
ಸಂ. ಅನುದಾನ ವೆಚ್ಚ ಅನುದಾನ ವೆಚ್ಚ ಅನುದಾನ ವೆಚ್ಚ 
2702 ಸ.ನೀ. ನಿರ್ವಹಣೆ (ಎ) 189.77 177.99 169.22 200.62 203.43 257.27 
2. | 2701-01-201-1-04 ಭಾರಿ ಮತ್ತು ಮಧ್ಯಮ - - - - ಎ - 
ನೀರಾವರಿ ಯೋಜನೆಗಳ ನಿರ್ವಹಣೆ 
ಒಟ್ಟು (1): - - - - - - 
3. 2711-02-103-0-01 ಸಮುದ್ರ ತಡೆಗೋಡೆ - ಎ - ಇ - ಇ 
ಹಾಗೂ ಸ್ಟೆರ್ಸ್‌ಗಳ ನಿರ್ವಹಣೆ 
ಒಟ್ಟು (1): - - - - - - 
4. 3054 ಆಯಕಟ್ಟು ರಸ್ತೆ ನಿರ್ವಹಣೆ 13.64 8.98 13.50 5.37 27.00 25.00 
ಒಟ್ಟು (1): 
ಒಟ್ಟು (++): (ಬಿ) 13.64 8.98 13.50 5.37 27.00 25.00 
ಯೋಜನೇತರ ಒಟ್ಟು ಮೊತ್ತ (ಎ* ಬಿ) 203.41 186.97 182.72 205.99 230.43 282.27 
ಯೋಜನೆ ಮತ್ತು ಯೋಜನೇತರ ಒಟ್ಟು ಮೊತ್ತ 508.42 488.55 277.38 457.10 436.76 523.22 
































ಕೈಪಿಡಿ-12: ಇಲಾಖೆಯಲ್ಲಿ ಸಹಾಯಧನ ನೀಡುವ ಕಾರ್ಯಕ್ರಮಗಳ ನಿರ್ವಹಣಾ ವಿವರ ಮತ್ತು ಅದಕ್ಕೆ ಒದಗಿಸಲಾದ ಅನುದಾನ ಮತ್ತು 
ಫಲಾನುಭವಿಗಳ ವಿವರಗಳು. 

ಸಹಾಯಧನ ನೀಡುವ ಕಾರ್ಯಕ್ರಮಗಳು ಇಲ್ಲ. 
ಕೈಪಿಡಿ-13: ಇಲಾಖೆಯಲ್ಲಿ ನೀಡುತ್ತಿರುವ ಪರ್ಮಿಟ್‌ ಅಥವಾ ಅಧಿಕಾರ ಪತ್ರಗಳ ವಿವರ ಮತ್ತು ರಿಯಾಯಿತಿ ಪಡೆಯುವವರ ವಿವರ ಯಾವುದು 


ಕೈಪಿಡಿ-14: ಇಲಾಖೆಯಲ್ಲಿರುವ ಮಾಹಿತಿಯನ್ನು ವೆಬ್‌ ಸೈಟ್‌ನಲ್ಲಿ ನೀಡಿರುವ ಬಗ್ಗೆ ವಿವರ. ಇಲಾಖೆಯಲ್ಲಿ ವೆಬ್‌ಸೈಟ್‌ನ್ನು ಯಾವುದೂ ಇಲ್ಲ. 
ಪಿಡಿ-15: ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಲಭ್ಯವಿರುವ ಸವಲತ್ತುಗಳು ಹಾಗೂ ಗ್ರಂಥಾಲಯ ಅಥವಾ ವಾಚನಾಲಯಗಳು 
ಇದ್ದಲ್ಲಿ ಅದರ ವಿವರ. 

ಸಾರ್ವಜನಿಕರು ಕಾರ್ಯಪಾಲಕ ಇಂಜಿನೀಯರ್‌, ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ ಇವರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು 
ಪಡೆಯಲು ಶ್ರೀ ಎನ್‌.ಎಂ. ಸಿಂಧೂರ ತಾಂತ್ರಿಕ ಸಹಾಯಕರು ಇವರಿಗೆ ಅರ್ಜಿ ನೀಡುವುದು ಅಥವಾ ಸಂಪರ್ಕಿಸುವುದು. 

ಕಛೇರಿಯ ಸಮಯದ ವೇಳೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳ ದೂರವಾಣಿ ಸಂಖ್ಯೆ: 08536-267024, ಫ್ಯಾಕ್ಸ್‌- 08536-267034. 

ಸಾರ್ವಜನಿಕರಿಗೆ ಬಳಕೆಗೆ ವಾಚನಾಲಯ ಲಭ್ಯವಿರುವುದಿಲ್ಲ. 
ಕೈಪಿಡಿ-16: ಇಲಾಖೆಯಲ್ಲಿರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ವಿವರಗಳು. 

ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಮತ್ತು ಪದನಾಮ: 

ಸಾರ್ವಜನಿಕರು ಕಾರ್ಯಪಾಲಕ ಇಂಜಿನೀಯರ್‌, ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ ಇವರ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು 
ಪಡೆಯಲು ಶ್ರೀ ಎನ್‌.ಎಂ. ಸಿಂಧೂರ ತಾಂತ್ರಿಕ ಸಹಾಯಕರು ಇವರಿಗೆ ಅರ್ಜಿ ನೀಡುವುದು ಅಥವಾ ಸಂಪರ್ಕಿಸುವುದು. 
ಕೈಪಿಡಿ-17: ಇತರೆ ವಿವರಗಳು. 


ಆ 


ಆ.ಕೋ. ಅಣ್ಣಪ್ಪ 
ಪಿ.ಆರ್‌ .992 ಕಾರ್ಯಪಾಲಕ ಇಂಜಿನೀಯರ್‌, 
ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ. 


ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೮೩ 





ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗಮಂ. ಭೂಸ್ವಾವಿ.35/ 06-07, ದಿನಾಂಕ:24ನೇ ಮೇ, 2006 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯ ವಸತಿ ಯೋಜನೆಗೆ ಬೇಕಾಗುವುದೆಂದು ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ರವರಿಗೆ ಕಂಡುಬಂದಿದೆ. 
1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2ನೆಯ ಪ್ರಕರಣದಲ್ಲಿ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳೊಳಗಾಗಿ 
1991ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ 3ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು 
ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು, ರವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ 
ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ / ಅಭಿವೃದ್ಧಿಗಳನ್ನು ಈ 
ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರ ಮಂಜೂರಾತಿಯನ್ನು ಪಡೆಯದೆಯೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ ಅಂತಹ ಭೂ ಪರಬಾರೆಯ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ ಮೇರೆಗೆ ಉಪೇಕ್ಬಿಸಲಾಗುವುದು. 
ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





























ಪರಿಶಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ರಾಮನಗರ “ಸ: ಬಿಡದಿ ಗ್ರಾಮಗಳು: ಬೋರೇಹಳ್ಳಿ! ಕಾಕರಾಮನಹಳ್ಳಿ! ಮುದ್ದಾಪುರಕರೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಚಕ್ಕುಬಂದಿ ಬೇಕಾದ ಜಮೀನಿನ | ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ.ಪೈ. 
ಸರ್ವೆನಂ. ಸರ್ವೆನಂ. ಸರ್ವೆನಂ. ಸರ್ವೆನಂ. ಎ.ಗುಂ. 
1 2 3 4 5 6 Fi 8 9 10 11 
ಗ್ರಾಮ: ಬೋರೇಹಳ್ಳಿ 
1. ಬಿ.ಎಸ್‌.ಹನುಮಂತೇಗೌಡ ಬಿನ್‌ | ಬಿ.ಎಸ್‌. ಹನುಮಂತೇಗೌಡ 11.2 ಖುಷ್ಕಿ 2,3 20 ಮತ್ತು 20, 2 12 3.20 4.43 
ಸಿದ್ದಮಾರಯ್ಯ ಊರು 0.02ಖ 
2. | ಬಸಮ್ಮಕೋಂ ಮಾದಯ್ಯ, ಮಲ್ಲಯ್ಯ ವು. ಕುಂಟಯ್ಯ, 12 ಪ ಖುಷ್ಕಿ 3 ರಸ್ತೆ ಮತ್ತು 20 1/1ಬಿ 1/3 1.13 1.83 
ಮಲ್ಲಯ್ಯ ಉ: ಕುಂಟಯ್ಯ ಬಸಮ್ಮ 11.2 
- | ಶಿವರುದ್ರಮ್ಮ ಕೋಂ ಮಾದಯ್ಯ | ಶಿವರುದ್ರಮ್ಮ 13 ಪ ಖುಷ್ತಿ 3 ರಸ್ತೆ ಮತ್ತು 20 1/2 1/4 0.13 0.57 
4. | ಮಲ್ಲಯ್ಯ ಉ: ಕುಂಟಿಯ್ಯ ಮಲ್ಲಯ್ಯ ಉ: ಕುಂಟಯ್ಯ 14 ಪ ಖುಷ್ಕಿ 3 ರಸ್ತೆ ಮತ್ತು 20 1/3 4 0.30 1.07 
ಶಿವಲಿಂಗಮ್ಮ ಕೋಂ ಶಿವಲಿಂಗಮ್ಮ ವೀರಭದ್ರಯ್ಯ, 21 ಖುಷ್ಕಿ 6 1,20 ಗಾಣಕಲ್ಲು 3 4.05 5.65 
ಹೊನ್ನಲಗಯ್ಯ, ವೀರಭದ್ರಯ್ಯ ರೇವಣ್ಣ, ಬಿ.ವಿ.ಶಿವಣ್ಣ. ಗಡಿ 0.02 ಖ 
ಬಿನ್‌ ವೀರಣ್ಣ, ರೇವಣ್ಣ ಬಿನ್‌ 
ವೀರಣ್ಣ, ಬಿ.ವಿ. ಶಿವಣ್ಣ ಬಿನ್‌ 
ವೀರಣ್ಣ. 




































































೧೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 7 8 10 11 
6. | ಬಿ.ಎಸ್‌. ಹನುಮಂತೇಗೌಡ ಬಿನ್‌ | ಬಿ.ಎಸ್‌. ಹನುಮಂತೇಗೌಡ 2/2 1,20 ಗಾಣಕಲ್ಲು 1.34 2.55 
ಸಿದ್ದರಾಮಯ್ಯ. ಗಡಿ 0.06೫ 
7. | ಬಿ.ಎಸ್‌. ಹನುಮಂತೇಗೌಡ ಬಿನ್‌ | ಬಿ.ಎಸ್‌. ಹನುಮಂತೇಗೌಡ 3/1 6 1 2 3/2 1.00 1.26 
ಸಿದ್ದಮಾರಯ್ಯ. 
8. | ಮಲ್ಲಪ್ಪ ಬಿನ್‌ ಭದ್ರಯ್ಯ, ಬಸಪ್ಪ | ಅಪ್ಪಾಜಯ್ಯ, ಶಿವನಂಜಯ್ಯ, 3/2 6 1 3/1 4,5 2.20 3.15 
ಬಿನ್‌ ಭದ್ರಯ್ಯ, ವೀರಪ್ಪ ಬಿನ್‌ ಮಲ್ಲಪ್ಪ, ಬಸಪ್ಪ, ವೀರಪ್ಪ, 
ಭದ್ರಯ್ಯ, ಅಪ್ಪಾಜಯ್ಯ ಬಿನ್‌ ಪುಟ್ಟನರಸಮ್ಮ ಈರಪ್ಪ, 
ವೀರಭದ್ರಯ್ಯ, ಶಿವನಂಜಯ್ಯ ಭದ್ರೇಗೌಡ, ಬಸವರಾಜು. 
ಬಿನ್‌ ವೀರಭದ್ರಯ್ಯ, 
ಪುಟ್ಟನರಸಮ್ಮ ಕೋಂ 
ನಂಜುಂಡಪ್ಪ, ಈರಪ್ಪ ಬಿನ್‌ 
ನಂಜುಂಡಪ್ಪ, ಭದ್ರೇಗೌಡ ಬಿನ್‌ 
ನಂಜುಂಡಪ್ಪ, ಬಸವರಾಜು ಬಿನ್‌ 
ನಂಜುಂಡಪ್ಪ. 
9. | ಮಲ್ಲಪ್ಪ ಬಿನ್‌ ಭದ್ರಯ್ಯ, ಬಸಪ್ಪ | ಬಸಮ್ಮ ಮಲ್ಲಪ್ಪ, ಬಸಪ್ಪ, 4/1 4/2, 44 ರಸ್ತೆ 1,3 9 1.35 2.18 
ಬಿನ್‌ ಭದ್ರಯ್ಯ, ವೀರಪ್ಪ ಬಿನ್‌ ವೀರಪ್ಪ, ಪುಟ್ಟನರಸಮ್ಮ ಈರಪ್ಪ 0.18 ಖ 
ಭದ್ರಯ್ಯ, ಪುಟ್ಟನರಸಮ್ಮ ಕೋಂ | ಭದ್ರೇಗೌಡ, ಬಸವರಾಜು, 
ನಂಜುಂಡಪ್ಪ, ಈರಪ್ಪ ಬಿನ್‌ ಬಸಪ್ಪ ಉ: ಮೋಟಪ್ಪ, 
ನಂಜುಂಡಪ್ಪ, ಭದ್ರೇಗೌಡ ಬಿನ್‌ | ಜಯಮ್ಮ ಅಪ್ಪ್ಸಾಜಯ್ಯ, 
ನಂಜುಂಡಪ್ಪ, ಬಸವರಾಜು ಬಿನ್‌ | ಶಿವನಂಜಯ್ಯ. 
ನಂಜುಂಡಪ್ಪ, ಬಸಮ್ಮ ಕೋಂ 
ಚಿಕ್ಕಮಲ್ಲಯ್ಯ ಬಸಪ್ಪ ಉ: 
ಮೊಟ್ಟಪ್ಪ ಬಿನ್‌ ವೀರಭದ್ರಯ್ಯ, 
ಜಯಮ್ಮಕೋಂ ಶಿವರುದ್ರಯ್ಯ, 
ಅಪ್ಪಾಜಯ್ಯ ಬಿನ್‌ ವೀರಭದ್ರಯ್ಯ, 
ಶಿವನಂಜಯ್ಯ ಬಿನ್‌ 
ವೀರಭದ್ರಯ್ಯ. 
10. | ರೇವಮ್ಮಕೋಂ ಲೇ ಈರಪ್ಪ ರೇವಮ್ಮ 42 44 4/1 1 41, 44 0.18 0.53 
11. | ರೇವಮ್ಮಕೋಂ ಲೇ ಈರಪ್ಪ ರೇವಮ್ಮ 43 4/1 4/1 4/1 4/1 0.02 0.06 
12. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ, 44 4/5 4/1, 4/2 1 9 2.26 3.08 
ದೊಡ್ಡರೇವಣ್ಣ, ರೇವಣ್ಣ ಬಿನ್‌ ರೇವಣ್ಣ. 0.15ಖ 
ದೊಡ್ಡರೇವಣ್ಣ. 




































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ೧೬೮೫ 
1 2 3 4 5 6 7 8 10 11 
13. | ಮುದ್ದಮ್ಮಕೋಂ ರಾಮಯ್ಯ, | ಮುದ್ದಯ್ಯ, ಶಿವರುದ್ರಮ್ಮ 4/5 ಖುಷ್ಕಿ 46 44 1 7 6.42 
ಶಿವರುದ್ರಮ್ಮ ಮುದ್ದಯ್ಯ ಬಿನ್‌ | ಬಸಪ್ಪ, ಮುದ್ದಮ್ಮ 
ನಾಗಮಂಗಲಯ್ಯ, ಬಸಪ್ಪ ಬಿನ್‌ | ವೀರಭದ್ರಯ್ಯ, ಎನ್‌. 
ಭದ್ರಯ್ಯ, ವೀರಭದ್ರಯ್ಯ ಬಿನ್‌ | ಶಿವರುದ್ರಯ್ಯ. 
ನಾಗಮಂಗಲಯ್ಯ, 
ಎನ್‌ ಶಿವರುದ್ರಯ್ಯ ಬಿನ್‌ 
ನಾಗಮಂಗಲಯ್ಯ. 
14. | ಮಲ್ಲಪ್ಪ ಬಿನ್‌ ಭದ್ರಯ್ಯ, ಬಸಮ್ಮ ಮಲ್ಲಪ್ಪ, 5/1 ಖುಷ್ಕಿ 52 4 3,6 9 1.31 2.81 
ನಂಜುಂಡಯ್ಯ ಬಿನ್‌ ಭದ್ರಯ್ಯ, ನಂಜುಂಡಯ್ಯ, ಬಸಮ್ಮ ಉ: 
ಬಸಮ್ಮ ಕೋಂ ಚಿಕ್ಕಮಲ್ಲಯ್ಯ | ಮೊಟಪ್ಪ, ಜಯಮ್ಮ 
ಬಸಪ್ಪ ಉ: ಮೊಟಪ್ಪ ಬಿನ್‌ 
ವೀರಭದ್ರಯ್ಯ. 
15. | ರೇವಮ್ಮಕೋಂ ಲೇ ಈರಪ್ಪ ರೇವಮ್ಮ 5/2 ಖುಷ್ಕಿ 5/3 5/1 3,6 9 4.15 6.92 
16. | ಮಲ್ಲಪ್ಪ ಬಿನ್‌ ಭದ್ರಯ್ಯ, ಬಸಪ್ಪ | ಬಸಮ್ಮ ಮಲ್ಲಪ್ಪ, ಬಸಪ್ಪ, 5/3 ಖುಷ್ಕಿ 54 52 6 9 3.25 8.01 
ಬಿನ್‌ ಭದ್ರಯ್ಯ, ವೀರಪ್ಪ ಬಿನ್‌ | ವೀರಪ್ಪ, ಪುಟ್ಟನರಸಮೃ 
ಭದ್ರಯ್ಯ, ಪುಟ್ಟನರಸಮ್ಮ ಕೋಂ | ಈರಮ್ಮ ಭದ್ರೇಗೌಡ, 
ನಂಜುಂಡಪ್ಪ, ಈರಪ್ಪ ಬಿನ್‌ ಬಸವರಾಜು. 
ನಂಜುಂಡಪ್ಪ, ಭದ್ರೇಗೌಡ ಬಿನ್‌ 
ನಂಜುಂಡಪ್ಪ, ಬಸವರಾಜು ಬಿನ್‌ 
ನಂಜುಂಡಪ್ಪ, ಬಸಮ್ಮ ಕೋಂ 
ಚಿಕ್ಕಮಲ್ಲಯ್ಯ. 
17. | ರೇವಮ್ಮಕೋಂ ಲೇ ಈರಪ್ಪ ರೇವಮ್ಮ 54 ಖುಷಿ 6 53 6 9 3.12 7.88 
18. | ಸುವಲಾಲ್‌ ಜೈನ್‌ ಬಿನ್‌ ಕೆ. ಲಾದೂಲಾಲ್‌, ಸುವಲಾಲ್‌ 61 ಖುಷ್ಕಿ ರಸ್ತೆ 2 ಗಾಣಕಲ್ಲು 6/2 3.23 3.01 
ನಾಧೂಲಾಲ್‌ ಜೈನ್‌, ಸಾವಿತ್ರಮ್ಮ | ಜೈನ್‌, ಸಾವಿತ್ರಮ್ಮ ನವರತ್ನ ಗಡಿ 
ಕೋಂ ಚಿಕ್ಕಬೈೆರೇಗೌಡ, ಪೂಕರಣಜೈನ್‌. 
ನವರತ್ನಕರಣಜೈನ್‌ ಬಿನ್‌ 
ಕೆ.ಎಸ್‌.ಜೈನ್‌. 
19. | ಚಿಕ್ಕಣ್ಣ ಬಿನ್‌ ಲೇ ಚಿಕ್ಕಣ್ಣ, ಶಂಕರ್‌ | ಚಿಕ್ಕಣ್ಣ, ಲಾದೂಲಾಲ್‌, ಶಂಕರ್‌ 6/2 ಖುಷ್ಕಿ ರಸ್ತೆ 2 6/1 6/3 2.08 4.93 








ಲಾಲ್‌ ಲಾದೂಲಾಲ್‌ ಬಿನ್‌ 
ಕಾಜೋಡಿಲಾಲ್‌, ಸುವಲಾಲ್‌ 
ಬೈನ್‌ ಬಿನ್‌ ನಾಥೂಲಾಲ್‌ ಜೈನ್‌. 





ಲಾಲ್‌, ಸುವಲಾಲ್‌ ಜೈನ್‌. 







































































೧೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 5 6 7 8 9 10 11 
20. | ಬಿ.ಎಸ್‌. ಹನುಮಂತೇಗೌಡ ಬಿನ್‌ | ಬಿ.ಎಸ್‌. ಹನುಮಂತೇಗೌಡ 6/3 ಖುಷ್ಕಿ ರಸ್ತೆ 2,3 6/2 6/4 7.11 6.12 
ಸಿದ್ದಮಾರಯ್ಮ. 
21. | ವೀರಪ್ಪಾಜಿ ಬಿನ್‌ ಮಲ್ಲಯ್ಯ ವೀರಪ್ಪಾಜಿ 64ಎ ಖುಷ್ಕಿ 64ಬಿ 3 65 63 3.10 2.73 
22. | ಚನ್ನಬಸಮ್ಮ ಕೋಂ ವೆಂಕಟೇಶ್‌ | ಚನ್ನಬಸಮ್ಮ 64ಬಿ ಖುಷ್ಕಿ ರಸ್ತೆ 64ಎ 65 6/3 3.20 2.94 
23. | ದೊಡ್ಡಮಾದಪ್ಪ ಬಿನ್‌ ಲೇ ದೊಕ್ಕಮಾದಪ್ಪ, 65 ಖುಷ್ಕಿ ರಸ್ತೆ 3,5 64ಎ 66 5.13 4.48 
ಶಾಂತಪ್ಪ, ಪರಮಶಿವಪ್ಪ ಬಿನ್‌ ಲೇ| ಪರಮಶಿವಪ್ಪ 64ಬಿ 
ಶಾಂತಪ್ಪ. 
24. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ, ರೇವಣ್ಣ 66 ಖುಷ್ಕಿ 21ರಸ್ತೆ 5 65 6/7 6.07 5.19 
ದೊಡ್ಡರೇವಣ್ಣ, ರೇವಣ್ಣ ಬಿನ್‌ 0.20ಖ 
ದೊಡ್ಡರೇವಣ್ಣ. 
25. | ಈರಮ್ಮ ಕೋಂ ದೊಡ್ಡಮಲ್ಲಯ್ಯ | ಈರಮ್ಮ 67 ಖುಷ್ಕಿ ರಸ್ತೆ 21 5 66 68 5.37 4.98 
0.18ಖ 
26. | ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ, | ಚಿಕ್ಕಮಾದಪ್ಪ, ನಿಂಗಮ್ಮ 68 ಖುಷ್ಕಿ ರಸ್ತೆ 21 5 67 8 10.37 9.18 
ನಿಂಗಮ್ಮ ಕೋಂ ಲೇ. ಚನ್ನಮಲ್ಲಯ್ಯ 1.23ಖ 
ಶ್ರೀಕಂಠಯ್ಯ, ಚನ್ನಮಲ್ಲಯ್ಯ ಬಿನ್‌ 
ಚಿಕ್ಕರೇವಣ್ಣ. 
27. | ಶಿವಣ್ಣ ಬಿನ್‌ ಚಿಕ್ಕಣ್ಣ ಶಿವಣ್ಣ 7 ಪಏ1 ಖುಷ್ಕಿ ಬನಿಗುಪ್ಪೆ ಗಡಿ 25, 26 35 ಬೆತ್ತನಗೆರೆ ಕಾಕರಾಮನ 1.05 2.05 
ಗಡಿ ಹಳ್ಳಿಗಡಿ 
28. | ನಿಂಗಮ್ಮಕೋಂ ರಾಮಯ್ಯ ನಿಂಗಮ್ಮ 7 ಪಿ2 ಖುಷ್ಕಿ ಬನಿಗುಪ್ಪೆ ಗಡಿ | 25, 26, 35. ಬೆತ್ತನಗೆರೆ | ಕಾಕರಾಮನ 2.00 4.00 
ಗಡಿ ಹಳ್ಳಿಗಡಿ 
29. | ರಾಮಲಿಂಗಯ್ಯ ಬಿನ್‌ ಲಕ್ಷಣ, | ಹೊಂಬಯ್ಯ, ಕ್ಯಾತಪ್ಪ, ಕೆ.ಪಿ. 8/12 ಖುಷ್ಕಿ 8/2 9 6 ಸ್ಮೆ 3-15 5.71 
ರಾಮಕೃಷ್ಣಯ್ಯ ಬಿನ್‌ ಕರಗಪ್ಪ, ವೀರಭದ್ರ, ರಾಮಲಿಂಗಯ್ಯ, 0.01ಖ 
ಪುಟ್ಟೀರಯ್ಯ ಬಿನ್‌ ಈರಪ್ಪ, ಹೊಂಬಮ್ಮ ರಾಮಕೃಷ್ಣಯ್ಯ, 
ಹೊಂಬಮ್ಮ ಬಿನ್‌ ಪುಟ್ಟಿರಯ್ಯ, | ಪುಟ್ಟೀರಯ್ಯ. 
ಕೆ.ಪಿ.ವೀರಭದ್ರ ಬಿನ್‌ 
ಪುಟ್ಟೀರಯ್ಯ, ಹೊಂಬಯ್ಯ ಬಿನ್‌ 
ಪುಟ್ಟೀರಯ್ಯ. 
30. | ಹೊಂಬಯ್ಯ, ಕ್ಯಾತಪ್ಪ, ಹೊಂಬಯ್ಯ, ಕ್ಯಾತಪ್ಪ, 8/2 ಖುಷ್ಕಿ 6 81 6 ರಸ್ತೆ 4.03 10.53 
ರಾಮಲಿಂಗಯ್ಯ ಬಿನ್‌ ಲಕ್ಷ ಣ, | ಕೆ.ಪಿ.ವೀರಭದ್ರ, 
ರಾಮಕೃಷ್ಣಯ್ಯ ಬಿನ್‌ ಕರಗಪ್ಪ, | ರಾಮಲಿಂಗಯ್ಯ, ಹೊಂಬಮ್ಮ 
ಪುಟ್ಟೀರಯ್ಯ ಬಿನ್‌ ಈರಪ್ಪ, ರಾಮಕೃಷ್ಣಯ್ಯ, ಪುಟ್ಟರಯ್ಯ. 
ಹೊಂಬಮ್ಮ ಬಿನ್‌ ಪುಟ್ಟೀರಯ್ಕ, 
ಕೆ.ಪಿ. ವೀರಭದ್ರ ಬಿನ್‌ 
ಪುಟ್ಟೀರಯ್ಯ, ಹೊಂಬಯ್ಯ ಬಿನ್‌ 
ಪುಟ್ಟೀರಯ್ಯ. 







































































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೮೭ 
1 2 3 4 6 7 8 9 10 11 
31. | ಬಿ.ಎಸ್‌. ಹನುಮಂತೇಗೌಡ ಬಿನ್‌ | ಬಿ.ಎಸ್‌. ಹನುಮಂತೇಗೌಡ 9/1 9/2 16 9/2, 16 9/2 0.04 0.13 
ಸಿದಮಾರಯ್ಯ 
[ಇ (ಎ 
32. ಮಲ್ಲಯ್ಯ ವು ಕುಂಟಯ್ಯ ಬಿನ್‌ ಮಲ್ಲಯ್ಯ ಉ: ಕುಂಟಯ್ಯ 9/2 9/3 16, 9/1 4,5 9/4 4.08 5.30 
ವೀರಭದ್ರಪ್ಪ ಬಸಮ್ಮಕೋಂ ಲೇ ಬಸಮ್ಮ ಕೆ.ಎಂ. ರಾಜಣ್ಣ 021ಖ 
ಚಿಕ್ಕಮಲ್ಲಯ್ಯ, ಕೆ.ಎಂ. ರಾಜಣ್ಣ 
ಬಿನ್‌ ಲೇ ಮುದ್ದಪ್ಪ. 
33. | ಮಲ್ಲಪ್ಪ ಬಿನ್‌ ಭದ್ರಯ್ಯ, ಬಸಪ್ಪ | ಬಸಮ್ಮ ಮಲ್ಲಪ್ಪ, ಬಸಪ್ಪ, 9/3 8 9/2, 5 ರಸ್ತೆ 9.33 14.22 
ಬಿನ್‌ ಭದ್ರಯ್ಯ, ವೀರಪ್ಪ ಬಿನ್‌ ವೀರಪ್ಪ, ಪುಟ್ಟನರಸಮ್ಮ ಈರಪ್ಪ, 0/4 0.24೨ 
ಭದ್ರಯ್ಯ, ಪುಟ್ಟನರಸಮ್ಮ ಕೋಂ | ಭದ್ರೇಗೌಡ, ಬಸವರಾಜು, 
ಲೇಟ್‌ ನಂಜುಂಡಯ್ಯ, ಈರಪ್ಪ ಬಸಪ್ಪ ಉ: ಮೋಟಪ್ಪ, 
ಬಿನ್‌ ಲೇಟ್‌ ನಂಜುಂಡಯ್ಯ, ಜಯಮ್ಮ ಅಪ್ಪಾಜಯ್ಯ, 
ಭದ್ರೇಗೌಡ ಬಿನ್‌ ಲೇಟ್‌ ಶಿವನಂಜಯ್ಯ. 
ನಂಜುಂಡಯ್ಯ, ಬಸವರಾಜು ಬಿನ್‌ 
ಲೇಟ್‌ ನಂಜುಂಡಯ್ಯ, ಬಸಮ್ಮ 
ಕೋಂ ಚೆಕ್ಕಮಲ್ಲಯ್ಯ, ಬಸಪ್ಪ ಉ: 
ಮೋಟಪ್ಪ ಬಿನ್‌ ವೀರಭದ್ರಯ್ಯ, 
ಜಯಮ್ಮಕೋಂ ಶಿವರುದ್ರಯ್ಕ, 
ಅಪ್ಪಾಜಯ್ಯ ಬಿನ್‌ ವೀರಭದ್ರಯ್ಯ, 
ಶಿವನಂಜಯ್ಯ ಬಿನ್‌ 
ವೀರಭದ್ರಯ್ಯ. 
34. | ಬಿ.ಎಸ್‌. ಹನುಮಂತೇಗೌಡ ಬಿನ್‌| ಬಿ.ಎಸ್‌. ಹನುಮಂತೇಗೌಡ 9/4 9/3 16, 14 9/2 14 2.38 4.12 
ಸಿದ್ದಮಾರಯ್ಯ 0.12» 
35. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ 11/1 11/6, 15 16 11/2, 11/6 16 0.06 0.75 
ದೊಡರೇವಣ್ಣ. 
[7 ಣ 
36. ಶಿವಣ್ಣ ಉ:ಪರಮಶಿವಯ್ಯ ಬಿನ್‌ ಶಿವಣ್ಣ ಉ: ಪರಮಶಿವಯ್ಯ. 11/2 11/ 3, 11/6 16 16 11/1, 11/6 0.04 0.50 
ಶಾಂತಪ್ಪ 
37. | ದೊಡ್ಡಮಾದಪ್ಪ ಬಿನ್‌ ಶಾಂತಪ್ಪ, | ದೊಡ್ಡಮಾದಪ್ಪ, ಪರಮಶಿವಪ್ಪ 11/3 11/4 11/2, 16 16 11/6 0.03 0.38 
ಪರಮಶಿವಪ್ಪ ಬಿನ್‌ ಶಾಂತಪ್ಪ. 
38. | ಚನ್ನಪ್ಪ ಬಿನ್‌ ಗುರಪ್ಪ ಚನ್ನಪ್ಪ 11/4 11/5 11/3 16 11/6 0.02 0.25 




































































೧೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 6 7 8 9 10 11 
39. | ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ, | ಚಿಕ್ಕಮಾದಪ್ಪ, ನಿಂಗಮ್ಮ 115 16 11/4 16 11/6 0.03 0.38 
ನಿಂಗಮ್ಮ ಕೋಂ ಲೇ ಶ್ರೀಕಂಠಯ್ಯ, | ಚನ್ನಮಲ್ಲಯ್ಯ. 
ಚನ್ನಮಲ್ಲಯ್ಯ ಬಿನ್‌ ಚಿಕ್ಕರೇವಣ್ಣ. 
40. | ಪರ್ವತಯ್ಯ ಬಿನ್‌ ಶಾಂತಮಲ್ಲಯ್ಯ ಪರ್ವತಯ್ಯ 11/6 16 11/1, 112 | 11/2,3,4,5 15,11/7 0.10 1.25 
41. | ಮರಿಗುಡ್ಡಪ್ಪ ಬಿನ್‌ ಹೊಂಬೇಗೌಡ, ಮರಿಗುಡ್ಡಪ್ಪ, ರಾಮಯ್ಯ, 12 13 15 16 14 0.34 4.02 
ರಾಮಯ್ಯ-ಬಿನ್‌ ಹೊಂಬೇಗೌಡ, | ಕಮಲಮ್ಮ ಚಿಕ್ಕನಂಜೇಗೌಡ. 
ಕಮಲಮ್ಮ ಕೋಂ ಕೆ.ಹೆಚ್‌. 
ನಂಜಪ್ಪ, ಕೆ.ಹೆಚ್‌. 
ಚಿಕ್ಕನಂಜೇಗೌಡ ಬಿನ್‌ 
ಹೊಂಬೇಗೌಡ. 
42. | ಮರಿಗುಡ್ಡಪ್ಪ ಬಿನ್‌ ಹೊಂಬೇಗೌಡ, ದೇವಮ್ಮ ಮರಿಗುಡ್ಡಪ್ಪ, 13 14, 9 12 16, 9 14 1.26 7.79 
ರಾಮಯ್ಯ ಬಿನ್‌ ಹೊಂಬೇಗೌಡ, | ಲಕ್ಷ್ಮಮ್ಮ ರಾಮಯ್ಯ, ಈರಮ್ಮ 
ಈರಮ್ಮ ಕೋಂ ಮಾದಯ್ಯ, ಕೆ.ಎಂ. ರಾಜಣ್ಣ, ರಾಮಕೃಷ್ಣಯ್ಯ. 
ಕೆ.ಎಂ. ರಾಜಣ್ಣ ಬಿನ್‌ ಮುದ್ದಪ್ಪ, 
ಲಕ್ಷ್ಮಮ್ಮಕೋಂ ಲೇಟ್‌ ಕರಗಪ್ಪ, 
ರಾಮಕೃಷ್ಣಯ್ಯ ಬಿನ್‌ ಹೊಂಬಯ್ಯ. 
43. | ಟಿ.ಎಂ. ರಾಮಕೃಷ್ಣಯ್ಯ ಬಿನ್‌ ಲೇ | ಟಿ.ಎಂ. ರಾಮಕೃಷ್ಣಯ್ಯ 14/1 14/3 16 14/2 ಕಾಕರಾಮನ 0.20 0.69 
ಮಲ್ಲಪ್ಪ ಹಳ್ಳಿ ಗಡಿ 
44. | ಹೊಂಬಯ್ಯ, ಕ್ಯಾತಪ್ಪ, ರಾಮಯ್ಯ | ಹೊಂಬಮೃ ಕ್ಯಾತಪ್ಪ, 14/2 14/3 16 13 ಕಾಕರಾಮನ 0.22 2.93 
ಬಿನ್‌ ಲಕ್ಷ ಣ, ರಾಮಕೃಷ್ಣಯ್ಯ | ರಾಮಯ್ಯ, ರಾಮಕೃಷ್ಣಯ್ಯ, ಹಳ್ಳಿಗಡಿ 
ಬಿನ್‌ ಕರಗಪ್ಪ ಪುಟ್ಟೀರಯ್ಯ ಬಿನ್‌ | ಹೊಂಬಮ್ಮ ಪುಟ್ಟೀರಯ್ಯ, 
ಈರಪ್ಪ, ಹೊಂಬಯ್ಯ ಬಿನ್‌ ಕೆ.ಪಿ. ವೀರಭದ್ರ. 
ಪುಟ್ಟೀರಯ್ಯ, ಕೆ.ಪಿ. ವೀರಭದ್ರ 
ಬಿನ್‌ ಪುಟ್ಟೀರಯ್ಯ, ಹೊಂಬಯ್ಯ 
ಬಿನ್‌ ಪುಟ್ಟೀರಯ್ಯ. 
45. | ಹೊಂಬಯ್ಯ ಬಿನ್‌ ಕರಗಪ್ಪ ಹೊಂಬಯ್ಯ ಬಿ.ಎಸ್‌. 143 9 14/2, 13 | 9, 144, 59 | ಕಾಕರಮನ 0.39 4.01 
ಬಿ.ಎಸ್‌.ಹನುಮಂತೇಗೌಡ ಬಿನ್‌ | ಹನುಮಂತೇಗೌಡ ಹಳ್ಳಿ ಗಡಿ 0.06ಖ 
ಸಿದ್ದಮಾರಯ್ಯ 









































ಭಾಗ - ೩ 
































ಬದ್ರಯ್ಕ, ಪುಟ್ಟನರಸಮ್ಮ ಕೋಂ 
ನಂಜುಂಡಪ್ಪ, ಈರಪ್ಪ ಬಿನ್‌ 
ನಂಜುಂಡಪ್ಪ ಭದ್ರೇಗೌಡ ಬಿನ್‌ 
ನಂಜುಂಡಪ್ಪ, ಬಸವರಾಜು ಬಿನ್‌ 
ನಂಜುಂಡಪ್ಪ, ಬಸಮ್ಮ ಕೋಂ 
ಚಿಕ್ಕಮಲ್ಲಯ್ಯ, ಬಸಪ್ಪ 
ಉ:ಮೋಟಪ್ಪ ಬಿನ್‌ 
ವೀರಭದ್ರಯ್ಯ, ಜಯಮ್ಮ ಕೋಂ 
ಶಿವರುದ್ರಯ್ಯ, ಅಪ್ಪಾಜಯ್ಯ ಬಿನ್‌ 
ವೀರಭದ್ರಯ್ಯ, ಶಿವನಂಜಯ್ಯ 





ಬಿನ್‌ ವೀರಭದ್ರಯ್ಯ. 


ಭದ್ರೇಗೌಡ, ಬಸವರಾಜು, 
ಬಸಪ್ಪ ಉ: ಮೋಟಪ್ಪ, 
ಜಯಮ್ಮ ಅಪ್ಪಾಜಯ್ಯ, 
ಶಿವನಂಜಯ್ಯ. 


























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೆ ಲ ೬, ೨೦೦೬ ೧೬೮೯ 
1 2 3 4 5 6 7 8 9 10 11 
46. | ಹೊಂಬಯ್ಯ, ಕ್ಯಾತಪ್ಪ, ಹೊಂಬಯ್ಯಮ, ಕ್ಯಾತಪ್ಪ, 14/4 ಖುಷ್ಕಿ 14/3 13 14 5, 13 143 0.14 1.86 
ರಾಮಲಿಂಗಯ್ಯ, ರಾಮಕೃಷ್ಣಯ್ಯ | ರಾಮಲಿಂಗಯ್ಯ, ರಾಮಕೃಷ್ಣಯ್ಯ, 0.015 
ಬಿನ್‌ ಕರಗಪ್ಪ, ಪುಟ್ಟೇರಯ್ಯ ಬಿನ್‌ | ಪುಟ್ಟೀರಯ್ಯ, ಹೊಂಬಮ್ಮ ಕೆ.ಪಿ. 
ಈರಪ್ಪ, ಹೊಂಬಮ್ಮ ಬಿನ್‌ ವೀರಭದ್ರ. 
ಪುಟ್ಟೀರಯ್ಯ, ಕೆ.ಪಿ. ವೀರಭದ್ರ 
ಬಿನ್‌ ಪುಟ್ಟೇರಯ್ಯ ಹೊಂಬಯ್ಯ 
ಬಿನ್‌ ಪುಟ್ಟೀರಯ್ಯ. 
47. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 145 ತರಿ 9, 143 13 9 144 0.14 1.86 
ಲೇಟ್‌ ಮಲ್ಪಪ್ಪ 0.012 
48. | ಮರಿಗುಡ್ಡಪ್ಪ ಬಿನ್‌ ಹೊಂಬೇಗೌಡ, ಮರಿಗುಡ್ಡಪ್ಪ ಲಕ್ಷಮ್ಮ ಈರಮ್ಮ 15 ತರಿ 12 16 11 14 2.06 12.54 
ಈರಮ್ಮ ಕೋಂ ಮಾದಯ್ಯ, ಕಮಲಮೃ ಕೆ.ಹೆಚ್‌. 
ಕಮಲಮ್ಮಕೋಂ ಕೆ.ಹೆಚ್‌. ಚಿಕ್ಕನಂಜೇಗೌಡ, ರಾಮಕೃಷ್ಣಯ್ಯ 
ನಂಜಪ್ಪ, ಕೆ.ಹೆಚ್‌. 
ಚಿಕ್ಕನಂಜೇಗೌಡ ಬಿನ್‌ 
ಹೊಂಬೇಗೌಡ, ಲಕ್ಷ್ಮಮ್ಮಕೋಂ 
ಲೇ ಕರಗಪ್ಪ, ರಾಮಕೃಷ್ಣಯ್ಯ ಬಿನ್‌ 
ಹೊಂಬಯ್ಯ. 
49. | ಚನ್ನವೀರಪ್ಪ ಬಿನ್‌ ವೀರಭದ್ರಯ್ಯ, | ಚನ್ನವೀರಪ್ಪ 16 ಖುಷ್ಕಿ 19, 9 17 18,19 | ಬಾರೆಹಳ್ಳಿ ಗಡಿ 21.15 21.42 
ರೇಣುಕಾರಾಧ್ಯ. 3.05ಖ 
50. | ಅಪ್ಪಾಜಿ ಬಿನ್‌ ವೀರಭದ್ರಯ್ಯ ಅಪ್ಪಾಜಿ 18/1 ಖುಷ್ಕಿ 18/3, 18/2 17 ಗಾಣಕಲ್ಲು 18/2 1.18 4.38 
ಗಡಿ 0.02ಖ 
51. | ಮಲ್ಲಪ್ಪ ಬಿನ್‌ ಬದ್ರಯ್ಕ, ಬಸಪ್ಪ | ಬಸಮ್ಮ ಮಲ್ಲಪ್ಪ, ಬಸಪ್ಪ 18/2 ಖುಷ್ಕಿ 20 17 18/ 1, 183 16 9.38 17.16 
ಬಿನ್‌ ಬದ್ರಯ್ಕ, ವೀರಪ್ಪ ಬಿನ್‌ | ವೀರಪ್ಪ, ಪುಟ್ಟನರಸಮ್ಮ ಈರಪ್ಪ 0.21ಖ 





















































೧೬೯೦ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 6 7 8 9 10 11 
52. | ರೇವಮ್ಮಕೋಂ ಲೇಟ್‌ ಈರಪ್ಪ | ರೇವಮ್ಮ 18/3 20 18/1 ಗಾಣಕಲ್ಲು 18/2 1.20 2.53 
ಗಡಿ 
53. | ದೊಡ್ಡಮಲ್ಲಯ್ಯ ಬಿನ್‌ ಶಿವಣ್ಣ 19/1 19/17 18, 16 18, 20 19/ 2 1.01 1.52 
ಚನ್ನಮಲ್ಲಯ್ಯ, ನಂಜಪ್ಪ ಬಿನ್‌ 
ಹುಚ್ಚಪ್ಪ, ಶಿವಣ್ಣ ಬಿನ್‌ 
ದೊಡ್ಡಮಲ್ಲಯ್ಯ. 
ಡಿ ಸ್‌ 
54. | ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ | ಚಿಕ್ಕಮಾದಪ್ಪ, ನಿಂಗಮ್ಮ 19/2 19/17 18, 16 19/1 19/5, 19/3 1.03 1.59 
ನಿಂಗಮ್ಮ ಕೋಂ ಲೇ ಶ್ರೀಕಂಠಯ್ಯ, | ಚನ್ನಮಲ್ಲಯ್ಯ 
ಚನ್ನಮಲ್ಲಯ್ಯ ಬಿನ್‌ ಚಿಕ್ಕರೇವಣ್ಣ. 
55. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ | ಬಿ.ಆರ್‌. ಶಿವಲಿಂಗಯ್ಯ 19/3 19/ 17 19/ 2 19/2 19/4 0.12 0.45 
ದೊಡ್ಡರೇವಣ್ಣ. 
ಈ ಣ 
56. | ಎನ್‌. ಶಿವರುದ್ರಯ್ಯ ಬಿನ್‌ ಲೇಟ್‌ | ಶಿವರುದ್ರಯ್ಯ 19/4 19/17 19/5, 19/2 19/3 19/6 0.19 0.71 
ನಾಗಮಂಗಲಯ್ಯ 
57. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ | ಬಿ.ಆರ್‌. ಶಿವಲಿಂಗಯ್ಯ 19/5 19/4, 6 16 19/2 19/6 0.28 1.03 
ದೊಡ್ಡರೇವಣ್ಣ 
ಈ ಣ 
58. | ದೊಡ್ಡಮಾದಪ್ಪ ಬಿನ್‌ ಶಾಂತಪ್ಪ, | ದೊಡ್ಡಮಾದಪ್ಪ, ಪರಮಶಿವಪ್ಪ 19/6 19/ 17 16 19, 5, 4 19/7, 8 1.03 1.59 
ಪರಮಶಿವಪ್ಪ ಬಿನ್‌ ಶಾಂತಪ್ಪ. 
59. | ಚನ್ನಪ್ಪ ಬಿನ್‌ ಗುರಪ್ಪ, ಗುರಪ್ಪ |- 19/7 19/ 8, 9 16 19/ 6 19/11 0.27 1.00 
ಬಿನ್‌ ರೇವಮ್ಮ 
60. | ಪರ್ವತಯ್ಯ ಬಿನ್‌ ಶಾಂತಮಲ್ಲಯ್ಯ ಪರ್ವತಯ್ಯ 19/8 19/17 19/7 19/6 199 0.21 0.78 
61. | ದೊಡ್ಡಮಲ್ಲಯ್ಯ ಬಿನ್‌ ದೊಡ್ಡಮಲ್ಲಯ್ಯ 19/9 19/17 19/7, 11 19/8 19/10 0.07 0.27 
ಚನ್ನಮಲ್ಲಯ್ಯ 
62. | ಶಿವರುದ್ರಯ್ಯ ಬಿನ್‌ ಶಿವರುದ್ರಯ್ಯ 19/10 19/17 19/11 19/9 19/11 0.06 0.23 
ನಾಗಮಂಗಲಯ್ಯ 
63. | ಪರ್ವತಯ್ಯ ಬಿನ್‌ ಶಾಂತಮಲ್ಲಯ್ಯ ಪರ್ವತಯ್ಯ 19/11 19/17 16 19/7, 10 16 ಟಿ 4.26 
0.03ಖ 
64. | ದೊಡ್ಡಮಾದಪ್ಪ ಬಿನ್‌ ಶಾಂತಪ್ಪ | ದೊಡ್ಡಮಾದಪ್ಪ 19/12 19/17 19/11 17/11 19/11 0.09 0.34 






















































































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೯೧ 
1 2 3 4 5 6 7 8 9 10 11 
65. | ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ | ಚಿಕ್ಕಮಾದಪ್ಪ 19/13 ಖುಷ್ಕಿ 19/14 19/11 19/11 19/11 0.03 0.31 
66. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ 19/14 ಖುಷ್ಕಿ 19/15 19/13 19/11 19/11 0.01 0.11 

ದೊಡ್ಡರೇವಣ್ಣ 
ಈ ಣ 
67.  ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ | ಚಿಕ್ಕಮಾದಪ್ಪ 19/15 ಖುಷ್ಕಿ 19/16 19/14 19/11 19/11 0.01 0.11 
68. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ 19/16 ಖುಷ್ಕಿ 19/17 19/15 19/11 19/11 0.01 0.11 
ದೊಡ್ಡರೇವಣ್ಣ. 
ಈ ಣ 
69. | ನರಸಿಂಹಯ್ಯ ಬಿನ್‌ ನರಸಿಂಹಯ್ಯ | ನರಸಿಂಹಯ್ಯ 20/1 ಖುಷ್ಕಿ 20/2 18 ಗಾಣ 2013 0.26 0.90 
ಕಲ್ಲುಗಡಿ 
70. | ನಿಂಗಮ್ಮಕೋ ಲೇ ಶ್ರೀಕಂಠಯ್ಯ, | ನಿಂಗಮ್ಮ ಚನ್ನಮಲ್ಲಯ್ಯ. 20/2 ಖುಷ್ಕಿ 20/3 20/1 ಗಾಣಕಲ್ಲು 20/3 0.20 0.69 
ಚನ್ನಮಲ್ಲಯ್ಯ ಬಿನ್‌ ಚಿಕ್ಕರೇವಣ್ಣ. ಗಡಿ 
71. | ದೊಡ್ಡಮಾದಪ್ಪ ಬಿನ್‌ ಶಾಂತಪ್ಪ, | ದೊಡ್ಡಮಾದಪ್ಪ, ಪರಮಶಿವಪ್ಪ 2013 ಖುಷ್ಕಿ 205 18 20/1, 2, 204 1.05 1.55 
ಪರಮಶಿವಪ್ಪ ಬಿನ್‌ ಶಾಂತಪ್ಪ. ಗಾಣ 
ಕಲ್ಲುಗಡಿ 
72. | ನರಸಿಂಹಯ್ಯ ಬಿನ್‌ ನರಸಿಂಹಯ್ಯ | ನರಸಿಂಹಯ್ಯ 20/4 ಖುಷ್ಕಿ 20/5 18 2013 20/8 0.30 1.03 
73. ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ, 205 ಖುಷ್ಕಿ 2016 20/3, 4,8 ಗಾಣಕಲ್ಲು 208 1.15 1.89 
ದೊಡ್ಡರೇವಣ್ಣ, ರೇವಣ್ಣ ಬಿನ್‌ ರೇವಣ್ಣ. ಗಡಿ 
ಡಿ ಣಿ ಣ Fo) 
ದೊಡ್ಡರೇವಣ್ಣ. 
ಈ ಣ 
74. | ದೊಡ್ಡಮಲ್ಲಯ್ಯ ಬಿನ್‌ - 20/68 ಖುಷ್ಕಿ 20/7 205 ಗಾಣಕಲ್ಲು 20.8 1.00 1.72 
ಚಿಕ್ಕಮಲ್ಲಯ್ಯ, ಬೋಳಮಲ್ಲಯ್ಯ ಗಡಿ 0.082 
ಬಿನ್‌ ನಿಂಗಯ್ಯ, ಸದಾಶಿವಯ್ಯ 
ಬಿನ್‌ ಪಾರ್ವತಯ್ಯ. 
75. | ನಿಂಗಮ್ಮಕೋ ಲೇ ಶ್ರೀಕಂಠಯ್ಯ, | ನಿಂಗಮ್ಮ ಚನ್ನಮಲ್ಲಯ್ಯ, 2078 ಖುಷ್ಕಿ 2 206,8,9 ಗಾಣಕಲ್ಲು 1 2-23 3.88 
ಚನ್ನಮಲ್ಲಯ್ಯ ಬಿನ್‌ ಚಿಕ್ಕರೇವಣ್ಣ, | ರಾಮಚಂದ್ರಯ್ಯ. ಗಡಿ 
ರಾಮಚಂದ್ರಯ್ಯ ಬಿನ್‌ 
ನರಸಿಂಹಯ್ಯ. 
76. | ಚಿಕ್ಕಮಾದಪ್ಪ ಬಿನ್‌ ಚಿಕ್ಕರೇವಣ್ಣ | ಚಿಕ್ಕಮಾದಪ್ಪ 20/88 ಖುಷ್ಕಿ 207 18 2014, 5, 6 209 1.19 2.37 
0.07ಖ 
77. ನರಸಿಂಹಯ್ಯ ಬಿನ್‌ ನರಸಿಂಹಯ್ಯ | ನರಸಿಂಹಯ್ಯ 209ಪಿ ಖುಷ್ಕಿ 20/7 18 20/8 20/11 0.19 0.83 
0.012 



















































































೧೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 5 6 7 8 9 10 11 
78. | ದೊಡ್ಡಮಲ್ಲಯ್ಯ ಬಿನ್‌ ದೊಡ್ಡಮಲ್ಲಯ್ಕ 20/10ಪಿ ಖುಷ್ಕಿ 207, 1 18 20/09 20/11 0.33 1.31 
ಚನ್ನಮಲ್ಲಯ್ಯ 0.02ಖ 
79. | ಬಿ.ಆರ್‌. ಶಿವಲಿಂಗಯ್ಯ ಬಿನ್‌ ಬಿ.ಆರ್‌. ಶಿವಲಿಂಗಯ್ಯ, ರೇವಣ್ಣ | 20/11 ಪಿ ಖುಷ್ಕಿ 20/12 18 20/10 20/13 0.32 1.28 
ದೊಡ್ಡ ರೇವಣ್ಣ ರೇವಣ್ಣ ಬಿನ್‌ 
ದೊಡ್ಡರೇವಣ್ಣ. 
80. | ದೊಡ್ಡಮಾದಪ್ಪ ಬಿನ್‌ ಶಾಂತಪ್ಪ, | ದೊಡ್ಡಮಾದಪ್ಪ, ಪರಮಶಿವಪ್ಪ. 20/13ಪಿ ಖುಷ್ಕಿ 20/12 18 20/11 20/14 ಊರು 0.33 1.31 
ಪರಮಶಿವಪ್ಪ ಬಿನ್‌ ಶಾಂತಪ್ಪ. 
ಗ್ರಾಮ: ಕಾಕರಾಮನಹಳ್ಳಿ 
1. | ಸಿದ್ದಪ್ಪ ಬಿನ್‌ ಚಿಕ್ಕಬೈರಣ್ಣ ಸಿದ್ದಪ್ಪ 1/3 ಖುಷ್ಕಿ 26 5 2, 4, ಕಾಕರಾಮನ 1.16 1.92 
ಊರು ಹಳ್ಳಿಗಡಿ 
2. | ಕೆಂಪಮ್ಮ ಕೋಂ ದಾಸಪ್ಪ ಕೆಂಪಮ್ಮ 14 ಖುಷ್ಕಿ 26 5 ೫4, ಕಾಕರಾಮನ 2.07 6.98 
ಊರು ಹಳ್ಳಿಗಡಿ 
3. | ಕೆಂಪಮ್ಮಕೋಂ ದಾಸಪ್ಪ ಕೆಂಪಮ್ಮ 1/5 ಖುಷ್ಕಿ 26 5 2,4, ಕಾಕರಾಮನ 2.32 5.18 
ಊರು ಹಳ್ಳಿ ಗಡಿ 
4. | ಕೆ.ಬಿ. ಶಂಕರಪ್ಪ ಬಿನ್‌ ಬೈರಪ್ಪ | ಕೆ.ಬಿ. ಶಂಕರಪ್ಪ 1/6 ಖುಷ್ಕಿ 26 5 ೨,4 ಕಾಕರಮನ 0.26 1.69 
ಊರು ಹಳ್ಳಿ ಗಡಿ 
5. | ಎನ್‌.ಎಸ್‌. ಗುರಪ್ಪ ಬಿನ್‌ ಸಿದ್ದಪ್ಪ | ಎನ್‌.ಎಸ್‌. ಗುರಪ್ಪ 21 ಖುಷ್ಕಿ 22 1 22 1 0.19 0.61 
6. | ಎನ್‌.ಎಸ್‌. ಗುರಪ್ಪ ಬಿನ್‌ ಸಿದ್ದಪ್ಪ | ಎನ್‌.ಎಸ್‌. ಗುರಪ್ಪ 23 ಖುಷ್ಕಿ 22 1 4 22 0.19 0.61 
7. | ಸುವಾಲಾಲ್‌ ಜೈನ್‌ ಬಿನ್‌ ಸುವಾಲಾಲ್‌ ಜೈನ್‌, ಶಿವರಾಜ್‌, 4/7 ಖುಷ್ಕಿ 3 ರಸ್ತೆ ರಸ್ತೆ 46 1 2.38 3.72 
ನಾಹೋಲಾಲ್‌ ಜೈನ್‌ ಶಿವರಾಜ್‌ | ಸುರೇಶ್‌ ಚಂದ್‌ ಜೈನ್‌ 0.02೫ 
ಬಿನ್‌ ಕೆಂಪಯ್ಯ, ಸುರೇಶ ಚಂದ್‌ 
ಜೈನ್‌ ಬಿನ್‌ ರೋಷನ್‌ ಲಾಲ್‌ 
ಜೈನ್‌. 
8. | ಕೆ.ಸಿ. ರಾಮಯ್ಯ ಬಿನ್‌ ಲೇಟ್‌, | ಕೆ.ಸಿ. ರಾಮಯ್ಯ, ಶಿವಣ್ಣ, 5 ಖುಷ್ಕಿ 4,1 ರಸ್ತೆ 7 6 22.20 49.28 
ಚಿಕ್ಕಹೊಂಬಯ್ಯ, ಶಿವಣ್ಣ ಬಿನ್‌ | ಕೃಷ್ಣಪ್ಪ, ನಾಗರಾಜು, ಕರಗಪ್ಪ, 1.28ಖ 
ಲೇಟ್‌ ಚಿಕ್ಕಹೊಂಬಯ್ಯ, ಕೃಷ್ಣಪ್ಪ | ರಾಮಯ್ಯ. 
ಬಿನ್‌ ಲೇಟ್‌ ಚಿಕ್ಕಹೊಂಬಯ್ಯ, 
ನಾಗರಾಜ ಬಿನ್‌ ಲೇಟ್‌ 
ಚಿಕ್ಕಹೊಂಬಯ್ಯ, ಕರಗಪ್ಪ ಬಿನ್‌ 
ಮುದ್ದಪ್ಪ, ರಾಮಯ್ಯ ಬಿನ್‌ 
ಕರಗಪ್ಪ. 
































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ೧೬೯೩ 
1 2 3 4 5 6 7 8 9 10 1] 
9. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 712 ಖುಷ್ಕಿ 7/1 6 8, 74,3 15.65 5.19 751 

ಲೇಟ್‌ ಮಲ್ಲಪ್ಪ 0.03೫ 
10. | ಹೆಚ್‌.ಟಿ. ಮೂಡಲಗಿರಿಯಪ್ಪ | ಹೆಚ್‌.ಟಿ. ಮೂಡಲ ಗಿರಿಯಪ್ಪ 714 ಖುಷ್ಕಿ 713 714 6 7/2 2.16 3.29 
ಬಿನ್‌ ತಿಮ್ಮಯ್ಯ 
11. | ದಾಸರಯ್ಯ ಬಿನ್‌ ತಿಮ್ಮಯ್ಯ, ದಾಸರಯ್ಯ, ತಿಮ್ಮಯ್ಯ, 7/5 ಖುಷ್ಕಿ 716 6 7/2 5 2.01 2.78 
ತಿಮ್ಮಯ್ಯ ವೆಂಕಟಮಾಮಯ್ಯ ವೆಂಕಟಮಾರಯ್ಯ. 0.03ಖ 
ಬಿನ್‌ ವೆಂಕಟಪ್ಪ, 
12. | ದಾಸರಯ್ಯ ಬಿನ್‌ ತಿಮ್ಮಯ್ಯ, ಹುಲ್ಲೂರಮ್ಯ ತಿಮ್ಮಯ್ಯ 7/6 ಖುಷ್ಕಿ 77 7/5 712 5 2.05 2.92 
ಹುಲ್ಲೂರಮ್ಮ ಕೋಂ ಲೇಟ್‌ 0.02೫ 
ಮುತ್ತಯ್ಯ, ತಿಮ್ಮಯ್ಯ ಬಿನ್‌ 
ನಾಚಿಕ್ಕಬೋವಿ. 
13. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 7/7 ಖುಷ್ಕಿ 718 716 7/2 5 32 2.47 
14. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 7/8 ಖುಷ್ಕಿ 79 77 7/1 5 0.30 1.03 
15. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 79 ಖುಷ್ಕಿ 7/10 718 7/1 5 0.18 0.62 
16. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 7/10 ಖುಷ್ಕಿ 711 79 7/1 5 0.34 117 
17. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 711 ಖುಷ್ಕಿ 7112 7110 7/1 5 1.10 1.72 
18. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 7112 ಖುಷ್ಕಿ ರಸ್ತೆ 711 71 ರಸ್ತೆ 0.10 0.35 
19. | ಚಿಕ್ಕ ಬಿನ್‌ ನಿಂಗ, ಶಿವಣ್ಣ 9d ಖುಷ್ಕಿ 14 10 14 9/2 0.11 0.55 
ಶಿವಣ್ಣ ಬಿನ್‌ ಸಿದ್ದಯ್ಯ 
20. | ಸಿದ್ದಯ್ಯ ಬಿನ್‌ ನಿಂಗಯ್ಯ. ಸಿದ್ದಯ್ಯ 9/2೩ ಖುಷ್ಕಿ 14 10 9/1 9/3 0.15 0.66 
21. | ಕೆ.ಬಿ. ಚಿಕ್ಕಣ್ಣ ಬಿನ್‌ ಬೈರಣ್ಣ ಕೆ.ಬಿ. ಚಿಕ್ಕಣ್ಣ 93 ಖುಷ್ಕಿ 14 10 9/2 9/4 0.14 0.62 
22. | ಕೆ.ಬಿ. ಚಿಕ್ಕಣ್ಣ ಬಿನ್‌ ಬೈರಣ್ಣ ಕೆ.ಬಿ. ಚಿಕ್ಕಣ್ಣ 948 ಖುಷ್ಕಿ 14 10 9/3 9/5 2.10 4.79 
23. | ಕೆ.ಬಿ. ಚಿಕ್ಕಣ್ಣ ಬಿನ್‌ ಬೈರಣ್ಣ ಕೆ.ಬಿ. ಚಿಕ್ಕಣ್ಣ 95ಪಿ ಖುಷ್ಕಿ 14 10 9/4 9/6, 7,8,9 1.25 4.51 
24. | ಬೈರೇಗೌಡ ಬಿನ್‌ ಸಿದ್ದೇಗೌಡ, | ಮಾರಪ್ಪ, ಬೈರೇಗೌಡ 9/6 ಖುಷ್ಕಿ 9/7 9/7 9/5 8 3.00 4.11 
ಮಾರಪ್ಪ ಬಿನ್‌ ಮುನಿಸ್ವಾಮಪ್ಪ 0.13ಖ 
25. | ಮುದ್ದಪ್ಪ ಬಿನ್‌ ಬೈರೇಗೌಡ ಮುದ್ದಪ್ಪ 9/7 ಖುಷ್ಕಿ 9/8 96 9/5 8 1.08 1.65 












































೧೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 5 6 7 8 9 10 11 
26. | ಬೈರಯ್ಯ ಉ.ಚಿಕ್ಕೋನು ಬಿನ್‌ | ಬೈರಯ್ಯ ಉ: ಚಿಕ್ಕೋನು, 9/8 ಖುಷ್ಕಿ 99 9/7 9/5 8 1.03 1.48 
ಬೈರೇಗೌಡ, ಮುದ್ದಪ್ಪ ಬಿನ್‌ ಮುದ್ದಪ್ಪ 
ಬೈರೇಗೌಡ. 
27. | ದೇವಮ್ಮ ಕೋಮ ಹೊಂಬಯ್ಯ | ದೇವಮ್ಮ ಮರಿಗುಡ್ಡಪ್ಪ ಲಕ್ಷ ಮ, 10 ಖುಷ್ಕಿ 12,14 12,14 11 9 8.03 11.07 
ಡಿಐ ಲಲ 
ಉ: ದೊಡ್ಡೋನು, ಮರಿಗುಡ್ಡಪ್ಪ | ರಾಮಯ್ಯ, ಈರಮ್ಮ 0.10ಖ 
ಬಿನ್‌ ಹೊಂಬೇಗೌಡ, ಕರಗಪ್ಪ ಎಂ.ಡಿ.ಇಂದ್ರಮೃ 
ಬಿನ್‌ ಹೊಂಬೇಗೌಡ, ರಾಮಯ್ಯ | ರಾಮಕೃಷ್ಣಯ್ಯ, 
ಬಿನ್‌ ಹೊಂಬೇಗೌಡ, ಈರಮ್ಮ | ಕೆ.ಹೆಚ್‌.ರಾಮಮೂರ್ತಿ, 
ಕೋಂ ಮಾದಯ್ಯ, ಚಿಕ್ಕಮರಿಯಪ್ಪ. 
ಕೆ.ಹೆಚ್‌.ರಾಮಮೂರ್ತಿ ಬಿನ್‌ 
ಹೊಂಬಯ್ಯ, ಎಂ.ಡಿ. ಇಂದ್ರಮ್ಮ 
ಕೋಂ ಕೆ.ಹೆಚ್‌. ರಾಮಮೂರ್ತಿ, 
ಚಿಕ್ಕಮರಿಯಪ್ಪ ಬಿನ್‌ 
ಹೊಂಬಯ್ಯ, ರಾಮಕೃಷ್ಣ ಬಿನ್‌ 
ಹೊಂಬಯ್ಯ. 
28. | ಎಂ. ಮಂಜುನಾಥ ಬಿನ್‌ ಎ. ಎಂ. ಮಂಜುನಾಥ 11/1 ಖುಷ್ಕಿ ರಸ್ತೆ ಬಾರೇಹಳ್ಳಿಗಡಿ ಬಾರೇಹಳ್ಳಿ 11/2 0.39 1.44 
ಮರಿದೇವರು ಗಡಿ 
29. | ಎಂ. ಮಂಜುನಾಥ ಬಿನ್‌ ಎಂ. ಮಂಜುನಾಥ 11/2 ಖುಷ್ಕಿ 12 11/7 11/1 11/3 0.14 0.52 
ಎ.ಮರಿದೇವರು. 
30. | ಮುತ್ತಹೊಂಬಯ್ಯ ಬಿನ್‌ ಮುತ್ತಹೊಂಬಯ್ಯ 11/3 ಖುಷ್ಕಿ 12 117 11/2 11/4 0.23 0.86 
ಚಿಕ್ಕಹೊಂಬಯ್ಯ. 0.03ಖ 
31. ಮುತ್ತಹೊಂಬಯ್ಯ ಬಿನ್‌ ಮುತ್ತಹೊಂಬಯ್ಯ 11/4 ಖುಷ್ಕಿ 12 11/5 11/3 11/8 0.20 0.74 
ಚಿಕ್ಕಹೊಂಬಯ್ಯ 0.03ಖ 
32. | ಗೌರಮ್ಮಕೋಂ ಶ್ರೀನಿವಾಸಯ್ಯ | ಗೌರಮ್ಮ 11/5 ಖುಷ್ಕಿ 11/4 11/6 11/7 11/8 0.21 0.78 
33. | ಗೌರಮ್ಮಕೋಂ ಶ್ರೀನಿವಾಸಯ್ಯ | ಗೌರಮ್ಮ 116 ಖುಷ್ಕಿ 11/5 11/7 11/7 11/8 0.08 0.30 
34. | ಹೊಂಬಯ್ಯ ಬಿನ್‌ ಪುಟ್ಟಯ್ಯ ಹೊಂಬಯ್ಯ 11/7 ಖುಷ್ಕಿ 11/2,3 11/8 ಬಾರೇಹಳ್ಳಿ | 118, 6, 5 2.07 $2 
ಗಡಿ 0.06೨ 









































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೯೫ 







































































1 2 3 4 5 6 7 8 9 10 11 
35. ಕಮಲಮ್ಮ ಕೊಂ ಲೇಟ್‌ ಕಮಲಮ್ಮ ಕೆ.ಹೆಚ್‌. 11/8 ಖುಷ್ಕಿ 12,111 7,9 6 ಬಾರೇಹಳ್ಳಿ 11/9, 10 6.12 10.99 
ಕೆ.ಹೆಚ್‌.ನಂಜಪ್ಪ, ಚಿಕ್ಕನಂಜೇಗೌಡ, ಆರ್‌. ಗಡಿ 11/6,5, 0.05ಖ 
ಕೆ.ಹೆಚ್‌.ಚಿಕ್ಕನಂಜೇಗೌಡ ಬಿನ್‌ ಕೃಷ್ಣಮೂರ್ತಿ. 4 
ಲೇ ಹೊಂಬೇಗೌಡ, ಆರ್‌. 
ಕೃಷ್ಣಮೂರ್ತಿ ಬಿನ್‌ ಲೇ 
ರಾಮಚಂದ್ರಪ್ಪ. 
36. | ಆರ್‌. ಕೃಷ್ಣಮೂರ್ತಿ ಬಿನ್‌ ಲೇ ಆರ್‌. ಕೃಷ್ಣಮೂರ್ತಿ 11/9 ಖುಷ್ಕಿ 12 11/8 11/8 10 1.30 ೩.58 
ರಾಮಚಂದ್ರಪ್ಪ. 
37. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 12/1 ಖುಷ್ಕಿ 13 12/3, 2 ಬಾರೇಹಳ್ಳಿ 14 3.27 5.04 
38. | ಬೈರಪ್ಪ ಬಿನ್‌ ಸಿದ್ದಪ್ಪ ಬೈರಪ್ಪ 12/2 ಖುಷ್ಕಿ 12/1 12/3 12/3 14 0.36 1.24 
0.02ಖ 
39. | ಕೆ.ಬಿ. ರಾಜಣ್ಣ ಬಿನ್‌ ಬೈರಪ್ಪ ಕೆ.ಬಿ. ರಾಜಣ್ಣ 123ಎ ಖುಷ್ಕಿ 12/1, 12/2 12/4,10 ಹಳ್ಳ 14 0.23 0.80 
40. | ಕೆ.ಬಿ. ರಾಜಣ್ಣ ಬಿನ್‌ ಬೈರಪ್ಪ, ಕೆ.ಬಿ. ರಾಜಣ್ಣ, ಸುವಲಾಲ್‌ 12/3ಬಿ ಖುಷ್ಕಿ 12/1, 12/2 124,10 ಹಳ್ಳ 14 1.35 2.56 
ಸುವಲಾಲ್‌ ಜೈನ್‌ ಬಿನ್‌ ಜೈನ್‌ 
ನಾಥುಲಾಲ್‌ ಜೈನ್‌. 
41. | ಬೈರಪ್ಪ ಬಿನ್‌ ಸಿದ್ದೇಗೌಡ, ಕೆ.ಬಿ. ಬೈರಪ್ಪ, ಕೆ.ಬಿ. ರಾಜಣ್ಣ 12/3ಸಿ ಖುಷ್ಕಿ 12/1, 12/2 124,10 ಹಳ್ಳ 14 1-11 1.75 
ರಾಜಣ್ಣ ಬಿನ್‌ ಬೈರಪ್ಪ 0-12೨ 
42. |ಕೆ.ಬಿ. ರಾಜಣ್ಣ ಬಿನ್‌ ಬೈರಪ್ಪ ಕೆ.ಬಿ. ರಾಜಣ್ಣ. 12/38 ಖುಷ್ಕಿ 12/1, 12/2 124,10 ಹಳ್ಳ 14 0.06 0.21 
43. | ಚಿಕ್ಕಬೈರಯ್ಯ ಉ: ಕರೇಮಗ ಬಿನ್‌ | ಚಿಕ್ಕಬೈರಯ್ಯ ಉ: ಕರೇಮಗ 12/3 ಖುಷ್ಕಿ 12/1, 12/2 124, 10 ಹಳ್ಳ 14 0.31 1.06 
ಮುದಯ 
ದ್‌್‌ ೀ 
44, | ಬೈರಪ್ಪ ಬಿನ್‌ ಸಿದ್ದಪ್ಪ, ಕೆ.ಬಿ. ಬೈರಪ್ಪ, ಕೆ.ಬಿ. ರಾಜಣ್ಣ 12/4 ಖುಷ್ಕಿ 12/3 11 ರಸ್ತೆ 12/3 3-37 7-90 
ರಾಜಣ್ಣ ಬಿನ್‌ ಬೈರಪ್ಪ 
45. , ಸಿದ್ದಪ್ಪ ಉ: ತಮ್ಮಯ್ಯ ಬಿನ್‌ ಸಿದ್ದಪ್ಪ ಉ: ತಮ್ಮಯ್ಯ, ಬೈರಯ್ಯ 13/1 ಖುಷ್ಕಿ ರಸ್ತೆ 13/2 ರಸ್ತೆ 13/3 4.18 8.76 
ಬೈರೇಗೌಡ, ಬೈರಯ್ಯ ಉ: ಉ: ಚಿಕ್ಕೋನು ಮುದ್ದಪ್ಪ 
ಚಿಕ್ಕೋನು ಬಿನ್‌ ಬೈರೇಗೌಡ, 
ಮುದ್ದಪ್ಪ ಬಿನ್‌ ಬೈರೇಗೌಡ. 





















































೧೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 5 6 7 8 9 10 11 
46. | ಮರಿಸ್ವಾಮಿ ಬಿನ್‌ ಲೇಟ್‌ ಚಿಕ್ಕಣ್ಣ, | ಮರಿಸ್ವಾಮಿ, ಕಿಟ್ಟಪ್ಪ, ನಾಗರಾಜ, 13/2 ಖುಷ್ಕಿ 13/1 12,14 ರಸ್ತೆ 14 2.08 3.48 
ಕಿಟ್ಟಪ್ಪ ಬಿನ್‌ ಲೇಟ್‌ ಚಿಕ್ಕಣ್ಣ, ಚಿಕ್ಕಮರಿ, ಶಿವಣ್ಣ, ಸುವಲಾಲ್‌ 
ನಾಗರಾಜ ಬಿನ್‌ ಲೇಟ್‌ ಚಿಕ್ಕಣ್ಣ, | ಜೈನ್‌. 
ಚಿಕ್ಕಮರಿ ಬಿನ್‌ ಲೇಟ್‌ ಚಿಕ್ಕಣ್ಣ, 
ಶಿವಪ್ಪ ಬಿನ್‌ ಲೇಟ್‌ ಚಿಕ್ಕಣ್ಣ, 
ಸುವಲಾಲ್‌ ಜೈನ್‌ ಬಿನ್‌ 
ನಾಥೂಲಾಲ್‌ ಜೈನ್‌. 
47. | ಕೆ.ಎಸ್‌. ಬೈರಪ್ಪ ಬಿನ್‌ ಸಿದ್ದಯ್ಯ, | ಕೆ.ಎಸ್‌. ಬೈರಪ್ಪ, ಶಿವಣ್ಣ. 13/3 ಖುಷ್ಕಿ ಹಳ್ಳಿರಸ್ತೆ 13/1 13/1 14,18 2.24 4.11 
ಶಿವಣ್ಣ ಬಿನ್‌ ಸಿದ್ದಯ್ಯ. 
48. | ತಮ್ಮಯ್ಯ ಬಿನ್‌ ಬೈರೇಗೌಡ. ತಮ್ಮಯ್ಯ 13/4 ಖುಷ್ಕಿ ಹಳ್ಳಿರಸ್ತೆ 13/3 13/1 14,18 0.21 2.94 
49. | ಬೈರಪ್ಪ ಬೈರಪ್ಪ 14/1 ಖುಷ್ಕಿ 144 12 12 14 2,5 1.19 2.18 
50. | ಬೈರಯ್ಯ ಉ: ಚಿಕ್ಕೋನು ಬಿನ್‌ | ಬೈರಯ್ಯ, ಉ: ಚಿಕ್ಕೋನು, 142 ಖುಷ್ಕಿ 14/5 10 12 14/3 1.38 2.87 
ಅಸು ಮು ಬನ" ಮುದ್ದಪ್ಪ. 0.03ಖ 
ಬೈರೇಗೌಡ. 
51 | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 143ಎ ಖುಷ್ಕಿ 14/4 10 14/2 14/4,9 0.32 1.18 
0.01ಖ 
52. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 14/ಬಿ ಖುಷ್ಕಿ 14/4 10 14/2 14/ 4,9 0.39 1.44 
0.02೫ 
53. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 144 ಖುಷ್ಕಿ 18 9 143,5 15,146,7,8, 7.12 12.82 
9 0.08೨ 
54. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 145ಎ ಖುಷ್ಕಿ 13 142 141 144 0.07 0.27 
55. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 14/5ಬಿ ಖುಷ್ಕಿ 13 142 141 144 0.13 0.49 
56. | ಬೈರಯ್ಯ ಉ: ಚಿಕ್ಕೋನು ಬಿನ್‌ | ಬೈರಯ್ಯ ಉ: ಚಿಕ್ಕೋನು, 146 ಖುಷ್ಕಿ 14/7 15 14/4 15 0.08 0.30 
ಬೈರೇಗೌಡ, ಮುದ್ದಪ್ಪ ಬಿನ್‌ ಮುದ್ದಪ್ಪ. 
ಬೈರೇಗೌಡ. 
57. | ಬೈರಪ್ಪ ಬೈರಪ್ಪ 14/7 ಖುಷ್ಕಿ 148 14/6 14/4 15 0.04 0.50 







































































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೯೭ 
1 2 3 4 6 7 8 9 10 1] 
58. | ಮುದ್ದಯ್ಯ ಬಿನ್‌ ಚಿಕ್ಕಮುದ್ದಯ್ಯ, | ಮುದ್ದಯ್ಯ, ಜೋಗಪ್ಪ. 148 149 14/7 14/4 15 0.04 0.50 

ಜೋಗಪ್ಪ ಬಿನ್‌ ಮುದ್ದಯ್ಯ. 
59. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 149ಎ 14/4 14/8 14/4 15 0.05 0.63 
60. | ಸುರೇಶ್‌ ಬಿನ್‌ ಲೇ ಮುನಿಯಪ್ಪ. | ಸುರೇಶ್‌ 14/9ಬಿ 14/4 14/8 14/4 15 0.05 0.63 
61. | ಆರ್‌. ವೀರರಾಜಅರಸ್‌, ದೊಡ್ಡಸಿದ್ದಪ್ಪ, ಮುತ್ತಬೈರಯ್ಯ 18/1 19 ಹಳ್ಳ ಕೆರೆ 13 ಹಳ್ಳ, 25, 24 1.08 2.40 
ದೊಡ್ಡಸಿದ್ದಪ್ಪ ಬಿನ್‌ ದದ್ದಣ್ಣ, 0.03ಖ 
ಮುತ್ತಬೈರಯ್ಯ ಬಿನ್‌ 
ದೊಡ್ಡಸಿದ್ದಪ್ಪ. 
ಅ ಎಲ 
62. | ದೊಡ್ಡಸಿದ್ದಪ್ಪ ಬಿನ್‌ ದದ್ದಣ್ಣ ನಂಜರಾಜ ಅರಸ್‌, 181ಎ 19 ಹಳ್ಳ ಕೆರೆ 13 ಹಳ್ಳ, 25, 24 0.34 1.70 
ಡಿ ''ಬಲ ಬಣ ಳ ಲ 
ದೊಡ್ಡಸಿದ್ದಪ್ಪ. 
63. | ಬಿ.ಆರ್‌. ನಟರಾಜೇ ಅರಸ್‌, | ಹೆಚ್‌.ಟಿ. ಮೂಡಲಗಿರಿಯಪ್ಪ 18/1ಬಿ 19 ಹಳ್ಳ ಕೆರೆ 13 ಹಳ್ಳ, 25, 24 3 4.48 
ಹೆಚ್‌.ಟಿ. ಮೂಡಲಗಿರಿಯಪ್ಪ | ಬಿನ್‌ ತಿಮ್ಮಯ್ಯ, ಬಿ.ಆರ್‌. 
ಬಿನ್‌ ತಿಮ್ಮಯ್ಯ. ನಟರಾಜೇ ಅರಸ್‌. 
64. | ಬಿ.ಆರ್‌. ದೇವರಾಜ ಅರಸ್‌, | ರಮೇಶ್‌, ಚಿಣ್ಣಪ್ಪ, ಸಿದ್ದಪ್ಪ ಉ 18/1ಸಿ 19 ಹಳ್ಳ ಕೆರೆ 13 ಹಳ್ಳ, 25, 24 1.20 3.0 
ಚಿಣ್ಣಪ್ಪ ಬಿನ್‌ ದಾಸಪ್ಪ, ಸಿದ್ದಪ್ಪ | ತಮ್ಮಯ್ಯ, ಮುದ್ದಪ್ಪ 
ಉ: ತಮ್ಮಯ್ಯ, ರಮೇಶ್‌ ಬಿನ್‌ 
ಸಿದ್ದಪ್ಪ ಉ: ತಮ್ಮಯ್ಯ, ಮುದ್ದಪ್ಪ 
ಬಿನ್‌ ಬೈರೇಗೌಡ. 
65. | ಎಂ.ಡಿ. ಇಂದ್ರಮ್ಮಕೋಂ ಪಾರ್ವತಮ್ಮ ಮರಿಸ್ವಾಮಿ, 18/2 19 ಹಳ್ಳ ಕೆರೆ 13 ಹಳ್ಳ, 25, 24 6.10 13.04 








ಕೆ.ಹೆಚ್‌. ರಾಮಮೂರ್ತಿ, 
ರಾಮಕೃಷ್ಣಯ್ಯ ಬಿನ್‌ ಹೊಂಬಯ್ಯ, 
ಚಿಕ್ಕಮರಿಯಪ್ಪ ಬಿನ್‌ 
ಹೊಂಬಯ್ಯ, ಪಾರ್ವತಮ್ಮ ಕೋಂ 
ಲೇ: ಶಿವಣ್ಣ ಬ ಪಾರ್ವತಮ್ಮ ಬಿನ್‌ 
ಪೂ ಭದ್ರಯ್ಯ, ಪಾರ್ವತಮ್ಮ 
ಮರಿಸ್ವಾಮಿ, ಸಣ್ಣಮ್ಮ 
ಮುದ್ದಮಲ್ಲಪ್ಪ ಬಿನ್‌ 
ವೀರಭದ್ರಯ್ಯ, ರಾಮಕೃಷ್ಣಯ್ಯ 
ಬಿನ್‌ ಕರಗಪ್ಪ, ನಾಗರಾಜು ಬಿನ್‌ 
ಚಿಕ್ಕಣ್ಣ ಉ: ಹೊಟ್ಟಪ್ಪ, ಕೆ.ಹೆಚ್‌. 
ರಾಮಮೂರ್ತಿ ಬಿನ್‌ 
ಹೊಂಬಯ್ಯ. 





ಸಣ್ಣಮ್ಮ ಮುದಮಲ್ಲಪ, 
ನಿ ಬ ಸ್‌ 
ರಾಮಕೃಷ್ಣಯ್ಯ, ನಾಗರಾಜು, 
ಕೆ.ಹೆಚ್‌. ರಾಮಮೂರ್ತಿ, 
ಎಂ.ಡಿ. ಇಂದ್ರಮ್ಮ 
ಪಾರ್ವತಮೃ ಹೆಚ್‌. 
ರಾಮಮೂರ್ತಿ, ಶಿವಣ್ಣ 5 
ಮರಿಸ್ವಾಮಿ, ಸಣ್ಣಮ್ಮ 
ಮುದ್ದಮಲ್ಲಪ್ಪ, ರಾಮಕೃಷ್ಣಯ್ಯ, 
ನಾಗರಾಜು, ಚಿಕ್ಕಮರಿಯಪ್ಪ. 


ಇ 

































































೧೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 5 6 7 8 9 10 11 
66. | ರಾಮಯ್ಯ ಬಿನ್‌ ಕ್ಯಾತಪ್ಪ. ರಾಮಯ್ಯ 20/1 ಖುಷ್ಕಿ 20/2 ರಸ್ತೆ ಬಾರೇಹಳ್ಳಿ 20/2 5.32 4.88 
ಗಡಿ 0.03ಖ 
67. | ಕೆ.ಬಿ. ಚಿಕ್ಕಣ್ಣ ಬಿನ್‌ ಬೈರಣ್ಣ ಕೆ.ಬಿ.ಚಿಕ್ಕಣ್ಣ 20/2 ಖುಷ್ಕಿ ಹಿರೇಹಳ್ಳಿ ಗಡಿ ರಸ್ತೆ ಬಾರೇಹಳ್ಳಿ 20/3 12.39 12.09 
ಗಡಿ 0.10ಖ 

68. | ರಾಮಯ್ಯ ಬಿನ್‌ ಕ್ಯಾತಮ್ಯ ಶಿವಣ್ಣ ಶಿವಣ್ಣ, ರಾಮಯ್ಯ, 20/3 ಖುಷ್ಕಿ ಹಿರೇಹಳ್ಳಿ ಗಡಿ ರಸ್ತೆ 20/2 20/4 10.15 8.72 
ಬಿನ್‌ ಸಿದ್ದಯ್ಯ, ಶಿವಣ್ಣ ಬಿನ್‌ ರಂಗಮುತ್ತಯ್ಯ. 0.08ಖ 
ಸಿದ್ದಯ್ಯ, ರಂಗಮುತ್ತಯ್ಯ ಬಿನ್‌ 
ಲೇ: ರಂಗಯ್ಯ. 

69. | ಕೆ.ಎಸ್‌. ಬೈರಪ್ಪ ಬಿನ್‌ ಸಿದ್ದಯ್ಯ, | ಕೆ.ಎಸ್‌.ಬೈರಪ್ಪ, ಶಿವಣ್ಣ. 20/4 ಖುಷ್ಕಿ ಹಿರೇಹಳ್ಳಿ ಗಡಿ ರಸ್ತೆ 20/3 20/5 10.02 12.49 
ಶಿವಣ್ಣ ಬಿನ್‌ ಸಿದ್ದಯ್ಯ 0.102 

70. | ಮರಿಸ್ವಾಮಿ, ಮರಿಸ್ವಾಮಿ ಬಿನ್‌ ಮರಿಸ್ವಾಮಿ, ಕಿಟ್ಟಪ್ಪ, ನಾಗರಾಜು, 20/5 ಖುಷ್ಕಿ ಹಿರೇಹಳ್ಳಿ ಗಡಿ ರಸ್ತೆ 20/4 207, 6 10.18 11.76 
ಚಿಕ್ಕಣ್ಣ ಉ: ಹೊಟ್ಟಪ್ಪ, ಕಿಟ್ಟಪ್ಪ ಚಿಕ್ಕಮರಿ, ಶಿವಪ್ಪ. 0.10ಖ 
ಬಿನ್‌ ಚಿಕ್ಕಣ್ಣ ಉ: ಹೊಟ್ಟಪ್ಪ, 
ನಾಗರಾಜು ಬಿನ್‌ ಚಿಕ್ಕಣ್ಣ, ಉ: 
ಹೊಟ್ಟಪ್ಪ ಚಿಕ್ಕಮರಿ ಬಿನ್‌ ಚಿಕ್ಕಣ್ಣ 
ಉ: ಹೊಟ್ಟಪ್ಪ, ಶಿವಪ್ಪ ಬಿನ್‌ 
ಚಿಕ್ಕಣ್ಣ ಉ: ಹೊಟ್ಟಪ್ಪ. 

71. | ಹೆಚ್‌. ಶಿವಕುಮಾರ್‌ ಬಿನ್‌ ಸಿದ್ದರಾಜು, ಹೆಚ್‌.ಶಿವಕುಮಾರ್‌, 206 ಖುಷ್ಕಿ 20/7 ರಸ್ತೆ 205 21 2.20 2.10 
ಹೊಂಬಯ್ಯ, ಶಿವರಾಜು ಬಿನ್‌ ಶಿವರಾಜು. 0.05ಖ 
ಕೆಂಪಯ್ಯ, ಸಿದ್ದರಾಜು ಬಿನ್‌ ಲೇ: 
ಕೆಂಪಯ್ಮ. 

72. | ಕೆ.ಎಲ್‌. ನಾಗರಾಜು, ಕೆ.ಎಲ್‌.ನಾಗರಾಜು, ಕೆ.ಎಲ್‌. 20/7 ಖುಷ್ಕಿ ಹಿರೇಹಳ್ಳಿ ಗಡಿ 2016 20/5 21 8.30 7.35 
ಕೆ.ಎಲ್‌.ಚನ್ನಪ್ಪ, ಕೆ.ಎಲ್‌.ಶಿವಪ್ಪ, | ಚನ್ನಪ್ಪ, ಕೆ.ಎಲ್‌.ಶಿವಪ್ಪ, 0.07೫ 
ಕೆ.ಎಲ್‌. ಕಾಳಪ್ಪ, ನಿಂಗಯ್ಯ, ಕೆ.ಎಲ್‌. ಕಾಳಪ್ಪ, ನಿಂಗಯ್ಯ, 
ಪುಟ್ಟಶಾಮಯ್ಯ, ರಾಮಮೂರ್ತಿ. | ರಾಮಮೂರ್ತಿ, ಪುಟ್ಟಶಾಮಯ್ಯ. 

73. | ನಿಂಗಯ್ಯ ಬಿನ್‌ ಬೈರಯ್ಯ, ನಿಂಗಯ್ಯ, ರಾಮಮೂರ್ತಿ. 21/18 ಖುಷ್ಕಿ 21/2 ರಸ್ತೆ 20 21/2 4.00 13,73 
ರಾಮಮೂರ್ತಿ, ಉ: ಚಿಕ್ಕಣ್ಣ. 0.08ಖ 

74. | ಪುಟ್ಟಯ್ಯ ಬಿನ್‌ ಬಸವೇಗೌಡ, ಪುಟ್ಟಯ್ಯ, ಜಯಮ್ಮ 21/22 ಖುಷ್ಕಿ ಹಿರೇಹಳ್ಳಿ ಗಡಿ 211, ರಸ 20 213 21.33 20.66 
ಜಯಮ್ಮ ಬಿನ್‌ ದಾಸೇಗೌಡ, ಚಿಕ್ಕಅಂಕಯ್ಯ, ಜೋಗಪ್ಪ ಉ: 3.172೫ 
ಚಿಕ್ಕಅಂಕಯ್ಯ ಬಿನ್‌ ಅಂಕೇಗೌಡ, | ಬೈರಪ್ಪ, ರಾಮಯ್ಯ. 
ಜೋಗಪ್ಪ ಉ: ಬೈರಪ್ಪ ಬಿನ್‌ 
ನಿಂಗಪ್ಪ, ರಾಮಯ್ಯ ಬಿನ್‌ ಲೇ: 
ನಂಜಪ್ಪ. 







































































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೬೯೯ 
1 2 3 4 6 7 8 9 10 1] 
75. | ಪುರಯ್ಕ ಬಿನ್‌ ದೊಡ್ಡಸಿದ್ದಪ್ಪ, | ಸಿದ್ದಪ್ಪ, ಸೈಯದ್‌ ಸುಲೇಮಾನ್‌, 213 ಹಿರೇಹಳ್ಳಿ ಗಡಿ ರಸ್ತೆ 21/2 ಮುದ್ದಾಪುರ 9.24 6.05 

ಬೈರಯ್ಯ ಬಿನ್‌ ದೊಡ್ಡಸಿದ್ದಪ್ಪ, | ಮುತ್ತಬೈರಯ್ಯ, ಸಿದ್ದಪ್ಪ, ಸೈಯದ್‌ ಕರೇನಹಳ್ಳಿ 3.34ಖ 
ಸಿದ್ದಪ್ಪ ಬಿನ್‌ ದದ್ದಣ್ಣ, ಸೈಯದ್‌ | ಸುಲೇಮಾನ್‌, ಮುತ್ತಬೈೆರಯ್ಯ, ಗಡಿ 
ಸುಲೇಮಾನ್‌ ಬಿನ್‌ ಅಮಾನ್‌ | ಗುರುಲಿಂಗಯ್ಯ, ಪುರಯ್ಯ 
ಉಲ್ಲಾ, ಮುತ್ತಬೈರಯ್ಯ ಬಿನ್‌ ಬೈರಯ್ಯ. 
ದೊಡ್ಡಸಿದ್ದಪ್ಪ, ಗುರುಲಿಂಗಯ್ಯ 
ಡಿ" "'ದಿಐ 6 
ಬಿನ್‌ ದೊಡ್ಡಸಿದ್ದಪ್ಪ. 
76. | ಹೊಂಬಯ್ಯ ಬಿನ್‌ ಮುದ್ದಪ್ಪ, ಹೊಂಬಯ್ಯ, ದೇವಮ್ಮ 22/1 22/2 26 24 ಮುದ್ದಾಪುರ 1.00 1.37 
ಮರಿಗುಡ್ಡಪ್ಪ ಬಿನ್‌ ಹೊಂಬೇಗೌಡ, ಮರಿಗುಡ್ಡಪ್ಪ, ಲಕ್ಷ್ಮಮೃ ಕರೇನಹಳ್ಳಿ 0.01ಖ 
ರಾಮಯ್ಯ ಬಿನ್‌ ಹೊಂಬೇಗೌಡ, | ರಾಮಯ್ಯ, ಈರಮ್ಮ ಗಡಿ 
ಈರಮ್ಮ ಕೋ ಮಾದಯ್ಯ, ಹೊಂಬಯ್ಯ, ಮರಿಗುಡ್ಡಪ್ಪ, 
ಲಕ್ಷ್ಮಮ್ಮ ಕೋ ಕರಗಪ್ಪ, ರಾಮಕೃಷ್ಣಯ್ಯ. 
ರಾಮಕೃಷ್ಣಯ್ಯ ಬಿನ್‌ ಹೊಂಬಯ್ಯ. 
77. | ಲಕ್ಕಪ್ಪ ಬಿನ್‌ ಮರಿಯಪ್ಪ ಲಕ್ಕಪ್ಪ 22/2ಎ 22/3 221 23,24 ಮುದ್ದಾಪುರ 1.22 213 
ಕರೇನಹಳ್ಳಿ 0.01ಖ 
ಗಡಿ 
78. | ತಮ್ಮಯ್ಯ ಬಿನ್‌ ಬೈರೇಗೌಡ ತಮ್ಮಯ್ಯ 223ಎ 224 2212 23,24 ಮುದ್ದಾಪುರ 0.16 0.55 
ಕರೇನಹಳ್ಳಿ 
ಗಡಿ 
79. | ತಮ್ಮಯ್ಯ ಬಿನ್‌ ಬೈರೇಗೌಡ ತಮ್ಮಯ್ಯ 22/2ಬಿ 22/3 22/1 23, 24 ಮುದ್ದಾಪುರ 1.05 1.55 
ಕರೇನಹಳ್ಳಿ 
ಗಡಿ 
80. | ಜಯಮ್ಮಕೋಂ ಹೊಂಬಣ್ಣ ಜಯಮ್ಮ 22/3ಬಿ 224 22/2 23, 24 ಮುದ್ದಾಪುರ 1.20 2.06 
ಕರೇನಹಳ್ಳಿ 0.01ಖ 
ಗಡಿ 
81. | ಕರಗಪ್ಪ ಬಿನ್‌ ಕ್ಯಾತಪ್ಪ ಕರಗಪ್ಪ 22/3ಸಿ 224 22/2 23, 24 ಮುದ್ದಾಪುರ 0.25 0.87 
ಕರೇನಹಳ್ಳಿ 
ಗಡಿ 
82. | ಹೊಂಬಯ್ಯ ಬಿನ್‌ ಕ್ಯಾತಪ್ಪ ಹೊಂಬಯ್ಯ 224ಎ 225 22/3 23, 24 ಮುದ್ದಾಪುರ 0.33 1.14 
ಕರೇನಹಳ್ಳಿ 0.02ಖ 





























ಗಡಿ 

































































೧೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 6 7 8 9 10 11 
83. | ಚಿಣ್ಣಾಭೋಯಿ ಬಿನ್‌ ದಾಸಪ್ಪ ಚಿಣ್ಣಾಬೋವಿ 224ಬಿ 22/5 22/3 23, 24 ಮುದ್ದಾಪುರ 0.32 1.10 
ಕರೇನಹಳ್ಳಿ 
ಗಡಿ 
84. | ಚಿಣ್ಣಾಭೋಯಿ ಬಿನ್‌ ದಾಸಪ್ಪ ಚಿಣ್ಣಾಬೋವಿ 224ಸಿ 225 223 23, 24 ಮುದ್ದಾಪುರ 0.13 0.46 
ಕರೇನಹಳ್ಳಿ 0.02೫ 
ಗಡಿ 
85. | ನಾರಾಯಣ ಬಿನ ಲೇ ನಾರಾಯಣ 22148 225 22/3 23, 24 ಮುದ್ದಾಪುರ 0.13 0.46 
ತಿಮ್ಮಾಬೋವಿ. ಕರೇನಹಳ್ಳಿ 0.01ಖ 
ಗಡಿ 
86. | ಮುತ್ತಯ್ಯ, ತಿಮ್ಮಯ್ಯ ಬಿನ್‌ ಮುತ್ತಯ್ಯ, ತಿಮ್ಮಯ್ಯ. 225 226 224 ರಸ್ತೆ ಮುದ್ದಾಪುರ 1.31 2.44 
ನಾಚಿಕಬೋಯಿ, ತಿಮ್ಮಾಬೋಯಿ ಕರೇನಹಳ್ಳಿ 1.09ಖ 
ಬಿನ್‌ ನಾಚಿಕಾಬೋವಿ. ಗಡಿ 
87. | ವೆಂಕಟಮಾರ ಬಿನ್‌ ವೆಂಕಟಪ್ಪ, ವೆಂಕಟಮಾರ, ಅಶ್ವಥಪ್ಪ 226 ರಸ್ತೆ 22/7 225 ರಸ್ತೆ ಮುದ್ದಾಪುರ 0.20 0.69 
ಅಶ್ವಥಪ್ಪ ಬಿನ್‌ ವೆಂಕಟಪ್ಪ. ಕರೇನಹಳ್ಳಿ 2.19ಖ 
88. | ಪುಟ್ಟಯ್ಯ ಬಿನ್‌ ಬಸವೇಗೌಡ. | ಪುಟ್ಟಯ್ಯ 23/1 23/ 2,3 24 ರಸ್ತೆ 22 4.00 10.85 
0.02ಖ 
89. | ಪುಟ್ಟಯ್ಯ ಬಿನ್‌ ಬಸವೇಗೌಡ. | ಪುಟ್ಟಯ್ಯ 23/2 23/3, 23/1 23/1 22 0.24 0.95 
90. | ನಂಜುಂಡಪ್ಪ ಬಿನ್‌ ತಿಬ್ಬಮ್ಮ ನಂಜುಮಡಪ್ಪ 23/3 ರಸ್ತೆ 23/ 2,1 ರಸ್ತೆ 22 1.05 1.79 
0.28೫ 
91. | ಪುಟ್ಟಯ್ಯ ಬಿನ್‌ ಬಸವೇಗೌಡ ಪುಟ್ಟಯ್ಯ 234 ರಸ್ತೆ 23/3 23/3 22 0.03 0.13 
1.00ಖ 
92. ಪುಟ್ಟಯ್ಯ ಬಿನ್‌ ಬಸವೇಗೌಡ ಪುಟ್ಟಯ್ಯ 24/1 24/2 25, 26 ರಸ್ತೆ 26 121 2.47 
93. | ಭದ್ರಮ್ಮಕೋಂ ಮುದ್ದಪ್ಪ, ಭದ್ರಮ್ಮ ಕೆಂಪಮ್ಮ 242 243 241 ರಸ್ತೆ 26 1.35 2.77 
ಕೆಂಪಮ್ಮ ಕೋಂ ಚಿಕ್ಕಅಂಕಪ್ಪ. 
94. , ರುದ್ರಪ್ಪ ಬಿನ್‌ ಬಸವೇಗೌಡ ರುದ್ರಪ್ಪ 24/3 244 24/2 ರಸ್ತೆ 26 2.19 ೨.65 
0.01ಖ 
95. | ಪುಟ್ಟಯ್ಯ ಬಿನ್‌ ಬಸವೇಗೌಡ, | ಸಿದ್ದಪ್ಪ ಉ: ತಮ್ಮಯ್ಯ 244 245 243 ರಸ್ತೆ 26 3.04 4.56 
ಸಿದ್ದಪ್ಪ ಉ: ತಮ್ಮಯ್ಯ. 0.012 
96. | ಬಸವಲಿಂಗಪ್ಪ ಬಿನ್‌ ಚಿಕ್ಕಬೈರಪ್ಪ | ಬಸವಲಿಂಗಪ್ಪ 245 23 244 ರಸ್ತೆ 26 2.03 3.89 
97. | ಮುದ್ದಮಲ್ಲಪ್ಪ ಬಿನ್‌ ಮುದ್ದಮಲ್ಲಪ್ಪ 25/1 25%, 26 ರಸ್ತೆ ರಸ್ತೆ ಊರು 228 2.84 
ವೀರಭದ್ರಯ್ಯ. 






















































































ಲೇಟ್‌ ಕ್ಯಾತಪ್ಪ. 





























ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೭೦೧ 
1 2 3 4 7 8 9 10 11 
98. | ದೇವಮ್ಮ ಕೋ ಹೊಂಬಯ್ಯ ಉ: | ಕೆ.ಹೆಚ್‌. ಚಿಕ್ಕನಂಜೇಗೌಡ, 25/2 24/1 ರಸ್ತೆ 26 1.37 2.00 

ದೊಡ್ಡೋನು, ರಾಮಯ್ಯ ಬಿನ್‌ | ದೇವಮ್ಮ ಲಕ್ಷ ಮೃ ರಾಮಯ್ಯ, 
ಹೊಂಬೇಗೌಡ, ಕೆ.ಎಂ. ರಾಜಣ್ಣ | ಕೆ.ಎಂ. ರಾಜಣ್ಣ. 
ಬಿನ್‌ ಲೇ: ಮುದ್ದಪ್ಪ, ಕೆ.ಹೆಚ್‌. 
ಚಿಕ್ಕನಂಜೇಗೌಡ ಬಿನ್‌ ಲೇ 
ಹೊಂಬೇಗೌಡ, ಲಕ್ಷಮ್ಮ ಕೋ 
ಕರಗಪ್ಪ. 
ಮ ಮುದ್ದಾಪುರಕರೇನಹಳ್ಳಿ 
1. | ವೆಂಕಟಮ್ಮ ಕೋಂ ವೆಂಕಟಪ್ಪ. ವೆಂಕಟಮ್ಮ 75 ಗಡಿ ಕಾಕರಾಮನ 75ರ ಉಳಿಕೆ 2-05 4-20 
ಹಳ್ಳಿಗಡಿ 
2. | ಬಿ.ಎಸ್‌. ಜಯರಾಂ ಬಿನ್‌ ಸಿದ್ದಪ್ಪ| ಬಿ.ಎಸ್‌. ಜಯರಾಂ 75 ಪಿ ಖುಷ್ಕಿ ಗಡಿ ಕಾಕರಾಮನ 75ರ ಉಳಿಕೆ 2.00 2-74 
ಹಳ್ಳಿಗಡಿ 
3. | ಚಿಕ್ಕಮಾರಯ್ಯ ಬಿನ್‌ ಮಾದಯ್ಯ | ಚಿಕ್ಕಮಾರಯ್ಯ 75ಪಿ3 ಖುಷ್ಕಿ ಗಡಿ ಕಾಕರಾಮನ | 75ರ ಉಳಿಕೆ 2-20 3-50 
ಹಳ್ಳೀಗಡಿ 
4. ಬೈರಮ್ಮ ಕೋಂ ಕೆಂದಪ್ಪ ಬೈರಮ್ಮ 754 ಪ ಖುಷ್ಕಿ ಗಡಿ ಕಾಕರಾಮನ 75ರ ಉಳಿಕೆ 0-35 1-50 
ಹಳ್ಳಿಗಡಿ 
5. | ಗೌರಮ್ಮ ಕೋಂ ಲೇಟ್‌ ಗೌರಮ್ಮ 75] ಪಿ ಖುಷ್ಕಿ ಗಡಿ ಕಾಕರಾಮನ 75ರ ಉಳಿಕೆ 2-05 4.10 
ಹನುಮಾಬೋವಿ ಹಳ್ಳಿಗಡಿ 
6. | ಬೈರಯ್ಯ ಬಿನ್‌ ಬೈರಯ್ಯ, ಬೈರಯ್ಯ 75 ಪಿ ಗಡಿ ಕಾಕರಾಮನ | 75ರ ಉಳಿಕೆ 1-35 4-00 
ಉರುಫ್‌ ಕುಮಾರಯ್ಯ ಹಳ್ಳಿಗಡಿ 
7. | ಚಿನ್ನಪ್ಪ ಬಿನ್‌ ದಾಸಪ್ಪ, ಮಾದಯ್ಯ | ಚಿನ್ನಪ್ಪ, ಮಾದಯ್ಯ, 761ಎ 75 ಕಾಕರಾಮನ | 107, 108, 10-04 
ಬಿನ್‌ ನಂಜಪ್ಪ, ನಂಜುಂಡಯ್ಯ | ನಂಜುಂಡಯ್ಯ, ಚಿಕ್ಕಣ್ಣ. ಹಳ್ಳಿಗಡಿ 109 1-26ಖ 9-33 
ಬಿನ್‌ ನಂಜಪ್ಪ, ಚಿಕ್ಕಣ್ಣ ಬಿನ್‌ 
ನಂಜಪ್ಪ, ರತ್ತಮ್ಮ 
8. | ಪಾರ್ವತಮ್ಮ ಬಿನ್‌ ಪುಟ್ಟವೀರಮ್ಮ | ಪಾರ್ವತಮ್ಮ ಚಾಯಮ್ಮ 76 1ಬಿ 76/2 ಕಾಕರಾಮನ | 107, 108, 7.95 
ಚಾಯಮ್ಮ ಬಿನ್‌ ಪುಟ್ಟವೀರಮ್ಯ | ಮಹದೇವಮ್ಮ ನಾಗರತ್ನ, ಹಳ್ಳಿಗಡಿ 109 16-16 
ಮಹದೇವಮ್ಮ ಬಿನ್‌ ಸಾಕಮ್ಮ 2-16 
ಪುಟ್ಟವೀರಮ್ಯ ನಾಗರತ್ನ ಬಿನ್‌ 
ಪುಟ್ಟವೀರಮ್ಮ ಸಾಕಮ್ಮ ಬಿನ್‌ 
ಪುಟ್ಟವೀರಮ್ಮ 
9. | ಬೈರಯ್ಯ ಬಿನ್‌ ಬೈರಯ್ಯ, ಚನ್ನಪ್ಪ | ಬೈರಯ್ಯ, ಚನ್ನಪ್ಪ, ಕರಗಪ್ಪ 76/2 761ಬಿ ಕಾಕರಾಮನ | 107, 108, 9-02 
ಬಿನ್‌ ಬೈರಯ್ಯ, ಕರಗಪ್ಪ ಬಿನ್‌ ಹಳ್ಳಿಗಡಿ 109 1-202 3.09 
























































೧೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 
1 2 3 4 6 7 8 9 10 11 
10. | ಸಿದ್ದ ಬಿನ್‌ ಜೋಗಿ ಸಿದ್ದ 76/3 77 76/ಬಿ ಕಾಕರಾಮನ | 107, 108, 4-19 3.09 
ಹಳ್ಳಿಗಡಿ 109 0.27ಖ 
11. | ಸಿದ್ದಯ್ಯ ಬಿನ್‌ ಸಿದ್ದಯ್ಯ ಸಿದ್ದಯ್ಯ 711 772 76 ಕಾಕರಾಮನ 65 2-21 3.49 
ಹಳ್ಳಿಗಡಿ 1.25ಖ 
12. | ಜೋಗಯ್ಯ ಬಿನ್‌ ಲೇಟ್‌ ಬೈರಪ್ಪ, | ಜೋಗಯ್ಯ, ಬೈರಣ್ಣ, 7712 78 7711 ಕಾಕರಾಮನ 65 6.36 7.54 
ಬೈರಯ್ಯ ಬಿನ್‌ ಲೇಟ್‌ ಬೈರಣ್ಣ | ಹೊಂಬಯ್ಯ. ಹಳ್ಳಿಗಡಿ 0-36 ಖ 
ಹೊಂಬಯ್ಯ ಬಿನ್‌ ಲೇಟ್‌ 
ಬೈರಣ್ಣ. 
13. | ಸಿದ್ದಮ್ಮ ಬಿನ್‌ ಜೋಗಯ್ಯ. ಸಿದ್ದಮ್ಮ 78/1 78/2 77 ಕಾಕರಾಮನ 7811 1.04 1.78 
ಹಳ್ಳಿಗಡಿ 
14. | ಸಿದ್ದಮ್ಮ ಬಿನ್‌ ಜೋಗಯ್ಯ ಸಿದ್ದಮ್ಮ 78/2 78/3 78/1 ಕಾಕರಾಮನ 7811 0.19 0.56 
ಹಳ್ಳಿಗಡಿ 
15. | ಸಿದ್ದಮ್ಮ ಬಿನ್‌ ಜೋಗಯ್ಯ, ಸಿದ್ದಮ್ಮ ಹೆಚ್‌.ಶಿವಕುಮಾರ್‌ 78/3 784 78/2 ಕಾಕರಾಮನ | 78/11 ಮತ್ತು 0.19 0.56 
ಹೆಚ್‌. ಶಿವಕುಮಾರ್‌ ಬಿನ್‌ ಹಳ್ಳಿಗಡಿ 10 
ಕೆ.ಸಿ.ಹೊಂಬಯ್ಯ. 
16. | ಲಕ್ಕಪ್ಪ ಬಿನ್‌ ಮರಿಯಪ್ಪ ಲಕ್ಕಪ್ಪ 784 785 78/3 ಕಾಕರಾಮನ | 78/9 ಮತ್ತು 0.39 1.14 
ಹಳ್ಳಿಗಡಿ 78/8 
17. | ಮುನಿಹಕ್ಕಲಪ್ಪ ಬಿನ್‌ ಮುನಿಹಕ್ಕಲಪ್ಪ 785ಎ 79 785ಬಿ ಕಾಕರಾಮನ | 78/7 ಮತ್ತು 6 0.38 1.00 
ಮುನಿಹಕ್ಕಲಪ್ಪ. ಹಳ್ಳಿಗಡಿ 
18. ಸಿದ್ದಮ್ಮ ಬಿನ್‌ ಜೋಗಪ್ಪ ಸಿದ್ದಮ್ಮ 785ಬಿ 785ಎ 784 ಕಾಕರಾಮನ | 78/7 ಮತ್ತು 6 0.04 0.33 
ಹಳ್ಳಿಗಡಿ 
19. | ವೆಂಕಟಮಾರಯ್ಯ ಬಿನ್‌ ವೆಂಕಟಮಾರಯ್ಯ, ಹೆಚ್‌.ರವಿ. 786 79 78/7 785 72 0.25 
ವೆಂಕಟಪ್ಪ, ಹೆಚ್‌.ರವಿ ಬಿನ್‌ 0.02ಖ 0.73 
ಕೆ.ಸಿ.ಹೊಂಬಯ್ಯ. 
20. | ಹುಲ್ಲೂರಮ್ಮ ಕೋಂ ಲೇಟ್‌ ಹುಲ್ಲೂರಮ್ಮ 78/7 786 78/8 785 72 0.26 0.76 
ಮುತ್ತಯ್ಯ. 0.01ಖ 
21. | ಪುಟ್ಟೀರಯ್ಯ ಬಿನ್‌ ಈರಪ್ಪ. ಸಿದ್ದಮ್ಮ 78/8 78/7 789 784 72 0.24 0.70 
0.01ಖ 
22. | ಎಂ. ರಾಮಮೂರ್ತಿ ಬಿನ್‌ ಎಂ. ರಾಮಮೂರ್ತಿ 78/9 78/8 7810 78/4 72 0.10 0.29 
ಮುದ್ದಯ್ಯ. 0.012 
23. | ಸಿದ್ದಮ್ಮಬಿನ್‌ ಜೋಗಪ್ಪ ಸಿದ್ದಮ್ಮ 7810 789 7811 78/3 72 0.10 0.29 
0.01ಖ 






















































































ಭಾಗ - ೩ ಕರ್ನಾಟಕ ರಾಜ್ಯಶತ್ರ, ಗುರುವಾರ ಜುಲೈ ೬, ೨೦೦೬ ೧೭೦೩ 
1 2 3 4 5 6 7 8 9 10 11 
24. | ಸಿದ್ದಮ್ಮ ಬಿನ್‌ ಜೋಗಯ್ಯ, ಸಿದ್ದಮ್ಮ ವೆಂಕಟಗಿರಿಯಪ್ಪ, 78/11 ಖುಷ್ಕಿ 7810 77 781 ಮತ್ತು 72 2.03 
ವೆಂಕಟಗಿರಿಯಪ್ಪ ಬಿನ್‌ ಹೆಚ್‌.ಶಿವಕುಮಾರ್‌. 2 0.33ಖ 3.34 
ಚಿಕ್ಕಪುಟ್ಟಯ್ಯ, 
ಹೆಚ್‌.ಶಿವಕುಮಾರ್‌ ಬಿನ್‌ ಕೆ.ಸಿ. 
ಹೊಂಬಯ್ತ. 
25. | ವೆಂಕಟಗಿರಿಯಪ್ಪ, ಉರುಫ್‌, ವೆಂಕಟಗಿರಿಯಪ್ಪ 79 ಖುಷ್ಕಿ 87, 88 78 ಕಾಕರಾಮನ 80 0.23 0.61 
ಚಿಕ್ಕಪುಟ್ಟಪ್ಪ. ಹಳ್ಳಿಗಡಿ 
26. | ಮುದ್ದಯ್ಯ ಬಿನ್‌ ಹೊಂಬೇಗೌಡ. | ಮುದ್ದಯ್ಯ 79/1 ಖುಷ್ಕಿ 785, 6 78 ಊರು 7916 2.24 2.73 
0.09೫ 
27. | ಎ.ಎಂ. ರಾಮಕೃಷ್ಣ ಬಿನ್‌ ಎ.ಎಂ. ರಾಮಕೃಷ್ಣ 792 ಖುಷ್ಕಿ ಊರು 793 793 79/1 0.02 
ರೇವಮ್ಮ 0.01ಖ 0.06 
28. , ಹೊಂಬಯ್ಯ ಉರುಫ್‌, ಮೂಗಪ್ಪ | ಹೊಂಬಯ್ಯ, ಉರುಫ್‌ 79/4 ಖುಷ್ಕಿ 79/1 78 79/3 79/1 0.11 0.30 
ಬಿನ್‌ ಕರಗಪ್ಪ. ಮೂಗಪ್ಪ. 
29. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 795 ಖುಷ್ಕಿ 87, 79/1 82 796 1.18 1.53 
ರೇವಮ್ಮ 0.04೨ 
30. | ಹೊಂಬಯ್ಯ ಉರುಫ್‌, ಮೂಗಪ್ಪ | ಹೊಂಬಯ್ಯ, ಉರುಫ್‌ 79/6 ಖುಷ್ಕಿ 87, 797 78 791, 15 797 2-38 3.86 
ಬಿನ್‌ ಕರಗಪ್ಪ ಮೂಗಪ್ಪ. 0.06 
31. | ಹೊಂಬಯ್ಯ ಬಿನ್‌ ಲೇಟ್‌ ಹೊಂಬಯ್ಯ, ಚಿಕ್ಕಣ್ಣ, ಕ್ಯಾತಪ್ಪ, 797 ಖುಷ್ಕಿ 78 8, 9 78 796 89 2.28 4.43 
ಪುಟ್ಟಯ್ಯ, ಕ್ಯಾತಪ್ಪ ಬಿನ್‌ ಲೇಟ್‌ | ಪುಟ್ಟಈರಯ್ಕ, ರಾಮಲಿಂಗಯ್ಯ, 0.02೨ 
ಪುಟ್ಟಯ್ಯ, ಪುಟ್ಟಈರಯ್ಯ ಬಿನ್‌ | ವೆಂಕಟಗಿರಿಯಪ್ಪ, ಉರುಫ್‌ 
ಲೇಟ್‌ ರಾಮಣ್ಣ, ರಾಮಲಿಂಗಯ್ಯ | ಚಿಕ್ಕಪುಟ್ಟಯ್ಯ, ಕೆಂಪದಾಸಯ್ಯ. 
ಬಿನ್‌ ಲೇಟ್‌ ಲಕ್ಷಣ, 
ವೆಂಕಟಗಿರಿಯಪ್ಪ ಉರುಫ್‌, 
ಚಿಕ್ಕಪುಟ್ಟಯ್ಯ, ಕೆಂಪದಾಸಯ್ಯ 
ಬಿನ್‌ ದೊಡ್ಡಪಟ್ಟಪ್ಪ. 
32. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 79/8 ಖುಷ್ಕಿ 79/7 796 799 799 0.29 0.45 
ರೇವಮ್ಮ 0.012 
33. | ಹೊಂಬಯ್ಯ, ಉ: ಮೂಗಪ್ಪ ಹೊಂಬಯ್ಯ, ಉ: ಮೂಗಪ್ಪ 799 ಖುಷ್ಕಿ 797 796 799 799 0-24 0-57 
ಬಿನ್‌ ಕರಗಪ್ಪ. 0-02ಖ 
34. | ರಾಮಯ್ಯ ಬಿನ್‌ ಮುದ್ದಯ್ಯ. ರಾಮಯ್ಯ 821 ಖುಷ್ಕಿ 82/2 78 ಕಾಕರಾಮನ 87 1.12 1.04 
ಹಳ್ಳಿಗಡಿ 
35. | ರಾಮಯ್ಯ ಬಿನ್‌ ಮುದ್ದಯ್ಯ. ರಾಮಯ್ಯ 82/2 ಖುಷ್ಕಿ 82/3 82/1 ಕಾಕರಾಮನ 87 1.25 2.06 
ಹಳ್ಳಿಗಡಿ 
36. | ಎಲ್ಲಹನುಮಮ್ಮ ಕೋಂ ಎಲ್ಲಹನುಮಮ್ಮ 82/3 ಖುಷ್ಕಿ 82/4 82/2 ಕಾಕರಾಮನ 87 0-37 1.08 
ಮೈಲಾರಯ್ಯ. ಹಳ್ಳಿಗಡಿ 0.05ಖ 









































೧೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೬, ೨೦೦೬ ಭಾಗ - ೩ 




















































































































1 2 3 4 5 6 7 8 9 10 11 
37. | ಚಿಕ್ಕವೆಂಕಟಗಿರಿ ಬಿನ್‌ ಚಿಕ್ಕವೆಂಕಟಗಿರಿ 82/4 ಖುಷ್ಕಿ 82/7 82/3 ಕಾಕರಾಮನ 82/5 0.27 0.86 
ಮೈಲಾರಯ್ಯ. ಹಳ್ಳಿಗಡಿ 
38. | ರಾಮಯ್ಯ ಬಿನ್‌ ಮುದ್ದಯ್ಯ ರಾಮಯ್ಯ 82/5 ಖುಷ್ಕಿ 827 82/3 82/4 82/3 0.12 0.38 
0.03ಖ 
39. | ಚಿಕ್ಕವೆಂಕಟಗಿರಿ ಬಿನ್‌ ಮೈಲಾರಯ್ಯ| ಚಿಕ್ಕವೆಂಕಟಗಿರಿ 826 ಖುಷ್ಕಿ 82/7 82/3 82/3 87 003 0.10 
0.05ಖ 
40. | ಚನ್ನಪ್ಪ, ಚಿನ್ನಮ್ಮ ಕೋಂ ಚನ್ನಪ್ಪ, ಚಿನ್ನಮ್ಮ ಗುರುಮೂರ್ತಿ. 8/27 ಖುಷ್ಕಿ 828 82/4 ಗಡಿ 825, 87 1-30 2.21 
ತಿಮ್ಮಜೋವಿ, ಗುರುಮೂರ್ತಿ 0-36ಖ 
ಬಿನ್‌ ಲೇಟ್‌ ಮುತ್ತಯ್ಯ. 
41. | ಚಿಕ್ಕವೆಂಕಟಗಿರಿ ಬಿನ್‌ ಮೈಲಾರಯ್ಯ | ಚಿಕ್ಕವೆಂಕಟಗಿರಿ 82/8 ಖುಷ್ಕಿ ಹಳ್ಳ 82/7 ಕಾಕರಾಮನ 87 2.15 4.40 
ಹಳ್ಳಿ 
42. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 871 ಖುಷ್ಕಿ 87/23 79 82 876,3 2-27 5.78 
ರೇವಮ್ಮ 1.042 
43. | ವೆಂಕಟಕೃಷ್ಣಯ್ಯ ಬಿನ್‌ ನರಸಪ್ಪ | ವೆಂಕಟಕೃಷ್ಣಯ್ಯ 87/3 ಖುಷ್ಕಿ ಹಳ್ಳ 87/6 87/2 86 15 0.06 
2.14ಖ 
44. | ಹೊಟ್ಟೇಗೌಡ ಬಿನ್‌ ಕರೆಗೆಗೌಡ. ದ 874 ಖುಷ್ಕಿ 89 88 876 88 0.02 0.10 
0.20ಖ 
45. | ಟಿ.ಎಂ. ರಾಮಕೃಷ್ಣಪ್ಪ ಬಿನ್‌ ಟಿ.ಎಂ. ರಾಮಕೃಷ್ಣಪ್ಪ 875 ಖುಷ್ಕಿ 87/6 79 87/6 88 0.27 1.29 
ರೇವಮ್ಮ 
46. | ಹೊಂಬಯ್ಯ ಉರುಫ್‌ ಮೂಗಪ್ಪ | ಹೊಂಬಯ್ಯ, ಉರುಫ್‌ 8716 ಖುಷ್ಕಿ 87/3 79 871 88, 874 2.00 3.78 
ಬಿನ್‌ ಕರಗಪ್ಪ ಮೂಗಪ್ಪ 0.05ಖ 
45. | ಹೊಂಬೇಗೌಡ ಬಿನ್‌ ಕರಗೇಗೌಡ. | ಹೊಂಬೇಗೌಡ 88 ಖುಷ್ಕಿ 87 79 87 80 1-32 5.13 
0-32ಖ 
ಘೋಷ್ಟಾರೆ 
ಗ್ರಾಮ: ಬೋರೇಹಳ್ಳಿ ಗ್ರಾಮ: ಕಾಕರಾಮನಹಳ್ಳಿ ಗ್ರಾಮ: ಮುದ್ದಾಪುರಕರೇನಹಳ್ಳಿ ಒಟ್ಟು 
ವಿಸ್ತೀರ್ಣ ವಿಸ್ತೀರ್ಣ ವಿಸ್ತೀರ್ಣ ವಿಸ್ತೀರ್ಣ 
ಎ-ಗುಂ. ಎ-ಗುಂ. ಎ-ಗುಂ. ಎ-ಗುಂ. 
ಖುಷ್ಮಿ 175-25 260-01 100-00 535-26 
ತರಿ 2-20 ದ ದ 2-20 
ಖರಾಬ್‌ 9-19 18-09 16-18 44-06 
ಒಟ್ಟು 582-12 
ಗೃಹ ಆಯುಕ್ತರು, 


ಪಿ.ಡಿ.78 ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ೧೭೦೫ 





ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:ಬಿಎಲ್‌ಆರ್‌:ಸಿಆರ್‌-120/06, ದಿನಾಂಕ: 17ನೇ ಜೂನ್‌ 2006 


ಅರ್ಜಿದಾರರು: ಪ್ರತಿವಾದಿಗಳು: 

ಶ್ರೀಮತಿ ಲಕ್ಷ್ಮೀದೇವಿ ಅಲಿಯಾಸ್‌ ಲಕ್ಷ್ಮ ಮತ್ತಿಬ್ಬರು, 1) ಓಬಳೇಶ ಬಿನ್‌ ರಾಮಪ್ಪ, ಕಂಟ್ರಾಕ್ಟರ್‌, 

ಬಳ್ಳಾರಿ. ವಾಸ: ವಾರ್ಡ್‌ ನಂ.25, ಮನೆ ನಂ.225, ದೇವಿನಗರ, ಬಳ್ಳಾರಿ. 
ಪ್ರಕಟಣೆ 


ಶ್ರೀಮತಿ ಲಕ್ಷ್ಮೀದೇವಿ ಅಲಿಯಾಸ್‌ ಲಕ್ಷ್ಮಿ ಕೋಂ ಲೇಟ್‌ ವಿ. ನಾಗರಾಜ್‌, ಶಬರಿಮಣಿ 0/0 ಲೇಟ್‌ ವಿ. ನಾಗರಾಜ್‌, ಸಾಗರ್‌ 5/0 

ಲೇಟ್‌ ವಿ. ನಾಗರಾಜ್‌ ರವರು ಮೃತ ವಿ. ನಾಗರಾಜ್‌ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 

ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ವಿ. ನಾಗರಾಜ್‌ ರವರು ಒಂದನೇ ಪ್ರತಿವಾದಿಗಳಾದ ಓಬಳೇಶ ಬಿನ್‌ ರಾಮಪ್ಪ ಇವರ ಕಂಟ್ರಾಕ್ಟರ್‌ 

ರಲ್ಲಿ ಮೇಸ್ತ್ರಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 

ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 

ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು 

ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 

ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಕಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1003 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಆನಂದರಾವ್‌ ವೃತ್ತ, ಬೆಂಗಳೂರು - 9 
ಅಧಿಸೂಚನೆ 
ಸಂಖ್ಯೆ: ವೈಶಿನಿ/ಎನ್‌ಆರ್‌ಸಿ(2)/16/2006-07, ದಿನಾಂಕ: 20ನೇ ಜೂನ್‌ 2006 
ವಿಷಯ: 2006ನೇ ಸಾಲಿನ ಶೈಕ್ಟಣಿಕ ವರ್ಷಕ್ಕೆ ಖಾಸಗಿ ನರ್ಸಿಂಗ್‌ ಶಾಲೆಗಳಲ್ಲಿನ ಸರ್ಕಾರಿ ಸ್ಥಾನಗಳಿಗೆ ಶುಶ್ರೂಷಾ 
ತರಬೇತಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸುವ ಬಗ್ಗೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್‌.ಎಫ್‌.ಡಬ್ಲ್ಯು 44 ಎಂಪಿಎಸ್‌ 20033), ದಿನಾಂಕ 3-7-2003ರ ಪ್ರಕಾರ 
ರಾಜ್ಯದಲ್ಲಿನ ಎಲ್ಲಾ ಖಾಸಗಿ ನರ್ಸಿಂಗ್‌ ಶಾಲೆಗಳ ಪ್ರವೇಶ ಮಿತಿಯ ಶೇಕಡಾ 10ರಷ್ಟು ಸ್ಥಾನಗಳಿಗೆ 2006ನೇ ಸಾಲಿನ 
ಶೈಕ್ಟಣಿಕ ವರ್ಷಕ್ಕೆ ಪ್ರವೇಶ ನೀಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 

2) ಶುಶ್ರೂಷಾ ತರಬೇತಿಯು 3% (ಮೂರುವರೆ) ವರ್ಷಗಳಾಗಿದ್ದು, "ಶಿಷ್ಯವೇತನರಹಿತ" ವಾಗಿರುತ್ತದೆ ಹಾಗೂ ಅಭ್ಯರ್ಥಿಗಳು 
ತಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ತರಬೇತಿ ಪಡೆಯಬೇಕಾಗಿರುತ್ತದೆ. 

3) ಅರ್ಜಿಯನ್ನು ನೇರವಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಪಡೆಯಬಯಸುವವರು ಅರ್ಜಿ ಶುಲ್ಕ ರೂ. 100/- 
(ಪಜಾ/ಪಪಂ, ವರ್ಗ-1ಕ್ಕೆ ರೂ. 50/-)ರ ಡಿ.ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್‌ನಿಂದ ವೈದ್ಯಕೀಯ ಅಧೀಕ್ಸಕರು / ಜಿಲ್ಲಾ 
ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ಇವರ ಹೆಸರಿನಲ್ಲಿ ಪಡೆದು ಜೊತೆಗೆ ಸ್ವವಿಳಾಸವಿರುವ 30 ೫ 12ರ ಲಕೋಟೆಗೆ 
(ಈಗಿರುವ ಅಂಚಿ ದರದಂತೆ) ಅಂಚೆ ಚೀಟಿ ಹಚ್ಚಿ ನೀವು ಅರ್ಜಿ ಪಡೆಯಲು ಇಚ್ಚಿಸುವ ಸಂಸ್ಥೆಯ ವೈದ್ಯಕೀಯ 
ಅಧೀಕ್ಬಕರುಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳಿಗೆ ಕಳುಹಿಸಿ ಅರ್ಜಿಯನ್ನು ಪಡೆಯಬಹುದಾಗಿದೆ. 

4) ಡಿ.ಡಿ.ಯಾಗಲಿ ಅಥವಾ ಅರ್ಜಿಯನ್ನಾಗಲಿ ಯಾವುದೇ ಕಾರಣಕ್ಕೂ ಈ ನಿರ್ದೇಶನಾಲಯಕ್ಕೆ ಕಳುಹಿಸಬಾರದು. ಒಂದು 
ವೇಳೆ ಕಳುಹಿಸಿದಲ್ಲಿ ಅಂಥಹವುಗಳನ್ನು ತಿರಸ್ಕರಿಸಲಾಗುವುದು. 

5) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಕುಕ 44 ಎಂಪಿಎಸ್‌ 2003(3) ದಿನಾಂಕ: 3-7-2003ರ ಹಾಗೂ ಸರ್ಕಾರದ ಪತ್ರ 
ಸಂಖ್ಯೆ: ಆಕುಕ 2 ಎಂಎಂಇ 2005 ದಿನಾಂಕ: 7.4.2006 ಹಾಗೂ ಐ.ಎನ್‌.ಸಿ. ರೆಸಲ್ಯೂಷನ್‌ ದಿನಾಂಕ: 28.11.2005 ರ 
ಪ್ರಕಾರ ಶುಶ್ರೂಷಾ ತರಬೇತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಈ ಕೆಳಕಂಡ ಅರ್ಹತೆಗಳನ್ನು ಹೊಂದಿರಬೇಕು. 

ಎ. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದವರಾಗಿರಬೇಕು. 
ಬಿ. ಅಭ್ಯರ್ಥಿಯ ವಯಸ್ಸು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ 17 ವರ್ಷ ತುಂಬಿರಬೇಕು, 35 ವರ್ಷಗಳು 
ಮೀರಿರಬಾರದು. 

ವಿದ್ಯಾರ್ಹತೆ: ಅಭ್ಯರ್ಥಿಗಳು ದ್ವಿತೀಯ ಪಿ.ಯು.ಸಿ. (10+2) ಅಥವಾ ಅದಕ್ಕೆ ತತ್ಸಮಾನವಾದ ವಿದ್ಯಾರ್ಹತೆಯನ್ನು 

ಹೊಂದಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕನಿಷ್ಠ 45 ಅಂಕಗಳನ್ನು ಎಸ್‌.ಸಿ / .ಎಸ್‌.ಟಿ. ಮತ್ತು ಇತರೆ 

ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಕನಿಷ್ಠ 35 ಅಂಕಗಳನ್ನು ಹೊಂದಿರಬೇಕು. ಅವರುಗಳಲ್ಲಿ ವಿಜ್ಞಾನ ವಿಭಾಗದ 
ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. 

ಡಿ. ಮೀಸಲಾತಿ ಹಾಗೂ ಎಸ್‌.ಸಿ/ಎಸ್‌.ಟಿ. ವರ್ಗದಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಕನಿಷ್ಠ 35 ಅಂಕಗಳನ್ನು 
ಹೊಂದಿದ್ದು ಯಾವ ವರ್ಗದಲ್ಲಿ ಆಯ್ಕೆ ಬಯಸುವಿರೋ ಆ ವರ್ಗದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು 
ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. ಇಲ್ಲದಿದ್ದಲ್ಲಿ ಸಾಮಾನ್ಯ ವರ್ಗದಲ್ಲಿ ಪರಿಗಣಿಸಲಾಗುವುದು. 


ಪ 


೧೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಲೈ ೬ ೨೦೦೬ ಭಾಗ - ೩ 





ಇ. ಯಾವ ವರ್ಗದ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸುವುದಿಲ್ಲವೋ ಅವರುಗಳು ಕನಿಷ್ಕ 
45 ಅಂಕಗಳನ್ನು ಹೊಂದಿರಬೇಕಾಗುತ್ತದೆ. 

ಎಫ್‌. ಅಭ್ಯರ್ಥಿಗಳು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕನಿಷ್ಟ 7 ವರ್ಷಗಳು ಕರ್ನಾಟಿಕ 

ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು, 10 

ರಿಂದ 12ನೇ ತರಗತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕಣ 

ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಾಸಂಗ ಪ್ರಮಾಣ ಪತ್ರವನ್ನು 
ಛಿ ೧ ದಂ ಇ ಜ್‌ 

ಲಗತ್ತಿಸಬೇಕು. 


ಜಿ. ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕೃಣ ಸಂಸ್ಥೆಗಳಲ್ಲಿ ಪ್ರಥಮ 


ಹಾಗೂ ದ್ವಿತೀಯ ಪಿಯುಸಿ ಅಥವಾ ಅದಕ್ಕೆ ತತ್ಸಮಾನವಾದ ವ್ಯಾಸಂಗವನ್ನು ಮಾಡಿರಬೇಕು. ಅಥವಾ 
ಅಭ್ಯರ್ಥಿಯ ಪೋಷಕರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಟ 7 ವರ್ಷಗಳು ವ್ಯಾಸಂಗ ಮಾಡಿರುವ ಬಗ್ಗೆ ದಾಖಲಾತಿ 
ನೀಡತಕ್ಕದ್ದು. 

ಹೆಚ್‌. ತರಬೇತಿಗೆ ಗರ್ಭಿಣಿ ಅಭ್ಯರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶವಿರುವುದಿಲ್ಲ. 

ಐ. ಹೊರನಾಡ ಹಾಗೂ ಗಡಿನಾಡ ಕನ್ನಡಿಗರು ಅರ್ಜಿ ಸಲ್ಲಿಸಬಹುದಾಗಿದೆ. ಅವರಿಗೆ ಕನ್ನಡ ಓದಲು ಬರೆಯಲು 
ಬರಬೇಕು. ಅವರಿಗೆ ಸರಳ ಕನ್ನಡ ಪರೀಕ್ಬೆ ನಡೆಸಲಾಗುವುದು. ಪರೀಕ್ಬೆಯಲ್ಲಿ ಉತ್ತೀರ್ಣರಾದವರು ಮಾತ್ರ 


ತರಬೇತಿಯ ಆಯ್ಕೆಗೆ ಅರ್ಹರಾಗಿರುತ್ತಾರೆ. 


6) ಪುರುಷ ಅಭ್ಯರ್ಥಿಗಳಿಗೆ ಒಟ್ಟು ಲಭ್ಯವಿರುವ ಸ್ಥಾನಗಳ ಪೈಕಿ ಶೇ.5ರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ. 

7) ಅಭ್ಯರ್ಥಿಗಳು ಎಸ್‌.ಎಸ್‌.ಎಲ್‌.ಸಿ./ದ್ವಿತೀಯ ಪಿಯುಸಿ. ಅಂಕಪಟ್ಟಿ /ಜಾತಿ ಆದಾಯ ಪ್ರಮಾಣ ಪತ್ರ/ವೈದ್ಯಕೀಯ 
ಪ್ರಮಾಣಪತ್ರ ಮತ್ತು ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 

8) ಅಭ್ಯರ್ಥಿಗಳು ಅರ್ಜಿಗಳನ್ನು ಕನ್ನಡದಲ್ಲಿ ಸ್ವಂತ ಬರವಣಿಗೆಯಲ್ಲಿ ಭರ್ತಿ ಮಾಡಿರಬೇಕು. 

9) ಅಭ್ಯರ್ಥಿಗಳು ಇತ್ತೀಚಿನ ಭಾವಚಿತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 

10) ಅರ್ಜಿಗಳನ್ನು ರಾಜ್ಯದ 10 ಸರ್ಕಾರಿ ನರ್ಸಿಂಗ್‌ ಶಾಲೆಗಳಲ್ಲಿ ಕೆಲಸದ ದಿನಗಳಂದು ದಿನಾಂಕ: 5-7-2006 ರಿಂದ 
20-7-2006 ರವರೆಗೆ ಬೆಳಿಗ್ಗೆ 10.00 ಗಂಟೆಯಿಂದ ಸಂಜೆ 4.00 ಗಂಟೆಯವರೆಗೆ ಈ ಕೆಳಕಂಡ ಸಂಸ್ಥೆಗಳಿಂದ ಅರ್ಜಿ 
ಪಡೆಯಬಹುದಾಗಿದೆ; 
ವಿಕ್ಕೋರಿಯಾ ಆಸ್ಪತ್ರೆ / ಬೌರಿಂಗ್‌ ಮತ್ತು ಲೇಡಿಕರ್ಜನ್‌ ಆಸ್ಪತ್ರೆ, ಬೆಂಗಳೂರು/ ಕೆ.ಆರ್‌.ಆಸ್ಪತ್ರೆ, ಮೈಸೂರು / ಜಿಲ್ಲಾ 
ವೆನ್‌ಲಾಕ್‌ ಆಸ್ಪತ್ರೆ, ಮಂಗಳೂರು/ ಸಿ.ಜಿ.ಆಸ್ಪತ್ರೆ, ದಾವಣಗೆರೆ / ಜಿಲ್ಲಾಆಸ್ಪತ್ರೆ, ಬೆಳಗಾಂ / ಗುಲ್ಬರ್ಗಾ / ಬಿಜಾಮರ 
1 ಬಳ್ಳಾರಿ 1 ಚಿತ್ರದುರ್ಗ 

11) ಅಭ್ಯರ್ಥಿಗಳು ರಾಜ್ಯದ 10 ಸರ್ಕಾರಿ ನರ್ಸಿಂಗೆ ಶಾಲೆಗಳಲ್ಲಿ ಅರ್ಜಿ ಪಡೆದು, ದಿನಾಂಕ 22-7-2006 ರೊಳಗಾಗಿ ಅದೇ 
ಸಂಸ್ಥೆಗೆ ಸಲ್ಲಿಸತಕ್ಕದ್ದು; 

12) ನಿಗದಿತ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಹಾಗೂ ಈ ವಿಷಯದಲ್ಲಿ ಯಾವುದೇ ಪತ್ರ 
ವ್ಯವಹಾರಕ್ಕೆ ಆಸ್ಪದವಿರುವುದಿಲ್ಲ. 

13) ಅಭ್ಯರ್ಥಿಗಳನ್ನು ಮೆರಿಟ್‌ ಮತ್ತು ಮೀಸಲಾತಿಗನುಗುಣವಾಗಿ ಆಯೆ ಮಾಡಲಾಗುವುದು. 

14) ಅರ್ಜಿ ಫಾರಂಗಳನ್ನು ಒಳಗೊಂಡ ಲಕೋಟೆಯ ಮೇಲೆ 2006ನೇ ಸಾಲಿನ ಸರ್ಕಾರಿ ಕೋಟಾದ ಅಡಿಯಲ್ಲಿ ಶುಶ್ರೂಷಾ 
ತರಬೇತಿ ಪ್ರವೇಶಕ್ಕಾಗಿ ಅರ್ಜಿ ಎಂದು ದಪ್ಪ ಅಕ್ಬರಗಳಲ್ಲಿ ಬರೆಯತಕ್ಕದ್ದು. 

15) ರಾಜ್ಯದ ಎಲ್ಲಾ ಖಾಸಗಿ ನರ್ಸಿಂಗ್‌ ಶಾಲೆಗಳು ತಮ್ಮ ಪ್ರವೇಶ ಮಿತಿಯ ಶೇ.10ರಷ್ಟು ಸ್ಥಾನಗಳನ್ನು ಸರ್ಕಾರದ 
ವತಿಯಿಂದ ಭರ್ತಿಮಾಡಲು ಕಾಯ್ದಿರಿಸುವುದು. 

ಪಿ.ಆರ್‌. 1019 ವೈದ್ಯಕೀಯ ಶಿಕ್ಬಣ ನಿರ್ದೇಶಕರು 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA) BANGALORE 


UNDER SECTION 59(4) OF THE KARNATAKA VALUE ADDED TAX ACT, 2003 
Sub: KVAT Act, 2003-Request for clarification regarding rate of tax on various oils. 
Ref: (1) Application dated: 23.3.2006 of M/s. Adani Wilmar Ltd., Yeshwantpur Godown 
Complex, Near Govardhan Complex, Yeshwantpur, Bangalore. 
(2) Proceedings of the Commissioner of Commercial Taxes issued in Clarification 
No.CLR/CR-02/06-07, dated: 6.5.2006. 
(3) Letter dated: 14.6.2006 of the Convener, Oil Seeds, Oil Trade and Industry's 
Association in Karnataka, Bangalore. 
In its application cited, the dealer had sought clarification regarding rate of tax among other 


goods, on Vanaspathi. Pursuant to the same, it was clarified in the proceedings cited above, that 
Vanaspathi would be taxable from 1.4.2005 to 6.6.2005 at 4% as per entry Sl.No.67 of Third Schedule 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ೧೭೦೭ 





and from 7.6.2005 onwards taxable at 12.5% under Section 4(1)(b) of the Karnataka Value Added Tax 
Act, 2003. 

2. In his letter cited above, the Convener, Oil Seeds, Oil Trade and Industry's Association in 
Karnataka, Bangalore has sought review of the clarification issued in the light of the judgment of the 
Hon'ble Supreme Court in the case of M/s. Tungabhadra Industries Vs Commercial Tax Officer (reported 
in 11 STC 827) holding that Vanaspathi or hydrogenated oil would continue to be groundnut oil. 

3. On re-examination of the issue, it is noticed that Vanaspathi, i.e., hydrogenated edible oil 
would fall under the entry relating to vegetable oil enumerated in SIL.No.98 of Third Schedule to the KVAT 
Act, 2003 (as substituted from 7.6.2005). Therefore, the clarification issued in the reference cited needs 
revision. 

4. Hence, the following: 

ORDER No. CLR/CR-02/06-07, Dated: 21st June 2006 

Clarification issued in CLR/CR-02/06-07, dated: 6.5.2006 is withdrawn to the extent of clarification 
issued regarding the rate of tax application on Vanaspathi and it is hereby clarified that, 

(i) Vanaspathi (hydrogenated vegetable oil) is taxable at 4% under entry Sl.No.67 of Third 
Schedule to the KVAT Act, 2003 from 1.4.2005 to 6.6.2005; and 

(ii) Vanaspathi (hydrogenated vegetable oil) is taxable at 4% under entry SI.No.98 of Third 
Schedule to the KVAT Act, 2003 from 7.6.2005 onwards. 

P. RAVIKUMAR 
PR-1018 Commissioner of Commercial Taxes, (Karnataka), Bangalore. 
ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ 
ಶ್ರೀ ಡಿ.ದೇವರಾಜ ಅರಸು ಬಡಾವಣೆ, “ಎ” ಬ್ಲಾಕ್‌, ಪಿ.ಬಿ. ರಸ್ತೆ, ದಾವಣಗೆರೆ 
ಸಂಖ್ಯೆ: ದಾನಪ್ರಾ:ನಯೋವಿ:ಮಯೋ(ಪ):107:2006-07, ದಿನಾಂಕ: 16ನೇ ಜೂನ್‌ 2006 
ಅನುಬಂಧ-1 

ವಿಷಯ: ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿನ ಹರಿಹರ ನಗರಕ್ಕೆ ಮಾಸ್ಟರ್‌ ಪ್ಲಾನ್‌- 1” ತಯಾರಿಸಲು ಉದ್ದೇಶಿಸಿರುವ ಬಗ್ಗೆ. 

ಸಾರ್ವಜನಿಕ ಗಮನಕ್ಕೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೇ, ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರವು ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ (ತಿದ್ದುಪಡಿ) ಕಾಯ್ದೆ-2004ರ ಕಲಂ 13 ರಡಿ ಅನ್ವಯ ಹರಿಹರ ನಗರದ ಮಾಸ್ಟರ್‌ ಪ್ಲಾನ್‌- I> ಅನ್ನು ತಯಾರಿಸಲು 
ಉದ್ದೇಶಿಸಲಾಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸಲಹೆ ಸೂಚನೆಗಳನ್ನು ಖುದ್ದಾಗಿಯಾಗಲೀ ಅಥವಾ ನೋಂದಾಯಿತ ಅಂಚೆಯ 
ಮೂಲಕವಾಗಲೀ ಪ್ರಾಧಿಕಾರದ ಕಛೇರಿಯಲ್ಲಿ ಈ ಪ್ರಕಟಣೆ ಹೊರಡಿಸಿದ 60 (ಅರವತ್ತು) ದಿವಸಗಳೊಳಗಾಗಿ ಕಛೇರಿ ವೇಳೆಯಲ್ಲಿ ಸ್ವೀಕರಿಸಲಾಗುತ್ತದೆ. 

ಪಿ.ಡಿ.80 ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ದಾವಣಗೆರೆ. 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ರವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ನೋಂದಣಿ ಪ್ರಾಧಿಕಾರ, ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 
ವಿಷಯ: ವಾಹನ ಸಂಖ್ಯೆ: ಎಂವೈಬಿ-5803 ಇದರ ನೋಂದಣಿ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ವಾಹನ ಮಾಲೀಕರ ಅರ್ಜಿ ದಿನಾಂಕ: 05.1.2004. 
2) ಅಧ್ಯರ್ಪಣ ಸಂಖ್ಯೆ: 21:88-89, ದಿನಾಂಕ: 9.6.88. 
3) ಮೋ.ವಾ.ನಿ. ವರದಿ ದಿನಾಂಕ: 30.3.99. 
4) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಸಾಇ:170:ಟಿಎಂಎ:2003, ದಿನಾಂಕ: 6.8.2003. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಬಿ-5803 ಇದರ ನೋಂದಾಯಿತ ಮಾಲೀಕರಾದ ಶ್ರೀ ಬಿ.ಸಿ. ಚಂದ್ರೇಗೌಡ, 
ಮಾಲೀಕರು, ನ್ಯಾಷನಲ್‌ ಆ.ಸ್ಟೋರವರು ಸದರಿ ವಾಹನದ ತೆರಿಗೆಯನ್ನು ಈ ಕಛೇರಿಯಲ್ಲಿ ದಿನಾಂಕ: 31.5.88 ವರೆಗೆ ಪಾವತಿಸಿ ಮುಂದಿನ 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ವಾಹನದ ಅನುಪಯೋಗದ ಸ್ಥಳದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆ ಪತ್ರಗಳೊಂದಿಗೆ 
ಅಧ್ಯರ್ಪಣ ಸಂಖ್ಯೆ: 21:88-89 ರಲ್ಲಿ ದಿನಾಂಕ: 9.6.88 ರಿಂದ ಅಧ್ಯರ್ಪಣಕ್ಕೆ ಅರ್ಜಿ ನೀಡಿದ್ದು, ಅದರಂತೆ ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 
ಆದರೆ ವಾಹನ ಮಾಲೀಕರು ಅಧ್ಯರ್ಪಣ ದಿನಾಂಕದಿಂದ ಇಂದಿನವರೆವಿಗೂ ಸದರಿ ವಾಹನವನ್ನು ಅಧ್ಯರ್ಪಣದಿಂದ ವಾಹನ ಬಿಡುಗಡೆ 
ಮಾಡಿಸಿಕೊಂಡಿರುವುದಿಲ್ಲ. ವಾಹನ ಬಿಡುಗಡೆ ಮಾಡಿಸಿಕೊಳ್ಳಲು ಹಾಗೂ ವಾಹನದ ನೋಂದಣಿ ರದ್ದುಪಡಿಸಲು ಅರ್ಜಿ ನೀಡುವಂತೆ ಕಛೇರಿಯಿಂದ 
ವಾಹನ ಮಾಲೀಕರಿಗೆ ಹಲವು ಬಾರಿ ತಿಳುವಳಿಕೆ ನೀಡಿದರೂ ಅರ್ಜಿ ಸಲ್ಲಿಸಿರುವುದಿಲ್ಲ. ತಿಳುವಳಿಕೆ ಪತ್ರ ಅಂಚೆಯಿಂದ ಸ್ವೀಕರಿಸಿರುವುದಿಲ್ಲ. 

ಆದ್ದರಿಂದ ಉಲ್ಲೇಖ (4) ರಲ್ಲಿ ಸೂಚಿಸಿದ ಸರ್ಕಾರದ ಅಧಿಸೂಚನೆಯ ಸೂಚನೆಗಳಂತೆ ಈ ವಾಹನದ ನೋಂದಣಿ ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶ ಮಾಡಲಾಗಿದೆ. 


೧೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ಥೈ ೬, ೨೦೦೬ ಭಾಗ - ೩ 





ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಸ್‌ಆರ್‌:2005-06, ದಿನಾಂಕ: 16ನೇ ಜನವರಿ 2006 
ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಬಿ-5803 ವಾಹನದ ನೋಂದಣಿ ಹಾಗೂ 
ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು: 1. ವಾಹನ ಸಂಖ್ಯೆ: ವರ್ಗ : ಎಂವೈಬಿ -5803 (ಲ ಮೋ ವಾ) 

2. ಮಾಡೆಲ್‌ ತ 1940 

3. ಚಾಸಿಸ್‌ ಸಂ. ಜಿ ಜಿಎಸ್‌ 4 662592 

4. ಇಂಜಿನ್‌ ಸಂ. ದ 1 ಜಿ 758530 

5. ತೆರಿಗೆ ದಿನಾಂಕ | 31.5.88 

6. ಎಸ್‌.ಆರ್‌. ಸಂ. | 21:88:89 

7. ಮಾಲೀಕರು : ಶ್ರೀ ಬಿ.ಸಿ. ಚಂದ್ರೇಗೌಡ, ಮಾಲೀಕರು, ನ್ಯಾಷನಲ್‌ ಸ್ಟೋರ್ಸ್‌, 

ಚಿಕ್ಕಮಗಳೂರು. 
ಆರ್‌. ರಾಜಶೇಖರ್‌ 
ಪಿ.ಆರ್‌. 997 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾಗೂ ನೋಂದಣಿ ಪ್ರಾಧಿಕಾರ, 
ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ರವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ನೋಂದಣಿ ಪ್ರಾಧಿಕಾರ, ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 
ವಿಷಯ: ಸಿ.ಎ.ಬಿ-5790 ಇದರ ನೋಂದಣಿ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ವಾಹನ ಮಾಲೀಕರ ಅರ್ಜಿ ದಿನಾಂಕ: ..... 
2) ಅಧ್ಯರ್ಪಣ ಸಂಖ್ಯೆ: 63:87-88, ದಿನಾಂಕ: 08.01.1988 
3) ಮೋ.ವಾ.ನಿ. ವರದಿ ದಿನಾಂಕ: 29.8.99. 
4) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಸಾಇ:170:ಟಿಎಂಎ:2003, ದಿನಾಂಕ: 6.8.2003. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಸಿಎಬಿ-5790 ಇದರ ನೋಂದಾಯಿತ ಮಾಲೀಕರಾದ ಶ್ರೀ ಎಸ್ಟೇಟ್‌ ಆಫೀಸರ್‌, 
ಪ್ರಾದೇಶಿಕ ಸಂಶೋಧನಾ ಕೇಂದ್ರ ರವರು ಸದರಿ ವಾಹನದ ತೆರಿಗೆಯನ್ನು ಈ ಕಛೇರಿಯಲ್ಲಿ ದಿನಾಂಕ: 30.9.88 ವರೆಗೆ ಪಾವತಿಸಿ ಮುಂದಿನ 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ವಾಹನದ ಅನುಪಯೋಗದ ಸ್ಥಳದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆ ಪತ್ರಗಳೊಂದಿಗೆ 
ಅಧ್ಯರ್ಪಣ ಸಂಖ್ಯೆ: 63:87-88 ರಲ್ಲಿ ದಿನಾಂಕ: 8.01.88 ರಿಂದ ಅಧ್ಯರ್ಪಣಕ್ಕೆ ಅರ್ಜಿ ನೀಡಿದ್ದು, ಅದರಂತೆ ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 
ಆದರೆ ವಾಹನ ಮಾಲೀಕರು ಅಧ್ಯರ್ಪಣ ದಿನಾಂಕದಿಂದ ಇಂದಿನವರೆವಿಗೂ ಸದರಿ ವಾಹನವನ್ನು ಅಧ್ಯರ್ಪಣದಿಂದ ವಾಹನ ಬಿಡುಗಡೆ 
ಮಾಡಿಸಿಕೊಂಡಿರುವುದಿಲ್ಲ. ವಾಹನ ಬಿಡುಗಡೆ ಮಾಡಿಸಿಕೊಳ್ಳಲು ಹಾಗೂ ವಾಹನದ ನೋಂದಣಿ ರದ್ದುಪಡಿಸಲು ಅರ್ಜಿ ನೀಡುವಂತೆ ಕಛೇರಿಯಿಂದ 
ವಾಹನ ಮಾಲೀಕರಿಗೆ ಹಲವು ಬಾರಿ ತಿಳುವಳಿಕೆ ನೀಡಿದರೂ ಅರ್ಜಿ ಸಲ್ಲಿಸಿರುವುದಿಲ್ಲ. ತಿಳುವಳಿಕೆ ಪತ್ರ ಅಂಚೆಯಿಂದ ಸ್ವೀಕರಿಸಿರುವುದಿಲ್ಲ. 

ಆದ್ದರಿಂದ ಉಲ್ಲೇಖ (4) ರಲ್ಲಿ ಸೂಚಿಸಿದ ಸರ್ಕಾರದ ಅಧಿಸೂಚನೆಯ ಸೂಚನೆಗಳಂತೆ ಈ ವಾಹನದ ನೋಂದಣಿ ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಸ್‌ಆರ್‌:2005-06, ದಿನಾಂಕ: 12ನೇ ಡಿಸೆಂಬರ್‌ 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಸಿಎಬಿ-5790 ವಾಹನದ ನೋಂದಣಿ ಹಾಗೂ 
ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು: 1. ವಾಹನ ಸಂಖ್ಯೆ: ವರ್ಗ : ಸಿಎಬಿ-5790 (ಟ್ರೈಲರ್‌) 
2. ಮಾಡೆಲ್‌ | 1980 
3. ಚಾಸಿಸ್‌ ಸಂ. ಜಿ 3 ಜೆ ಟಿ 23977 
4. ಇಂಜಿನ್‌ ಸಂ. ೫ ಡಾ 
5. ತೆರಿಗೆ ದಿನಾಂಕ : 30.09.88 
6. ಎಸ್‌.ಆರ್‌. ಸಂ. :  63:87-88 
7. ಮಾಲೀಕರು : ಶ್ರೀ ಎಸ್ಟೇಟ್‌ ಆಫೀಸರ್‌, ಪ್ರಾದೇಶಿಕ ಸಂಶೋಧನಾ ಕೇಂದ್ರ, ಮೂಡಿಗೆರೆ. 
ಆರ್‌. ರಾಜಶೇಖರ್‌ 
ಪಿ.ಆರ್‌. 998 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾಗೂ ನೋಂದಣಿ ಪ್ರಾಧಿಕಾರ, 


ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ೧೭೦೯ 





ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ರವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ನೋಂದಣಿ ಪ್ರಾಧಿಕಾರ, ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 
ವಿಷಯ: ಎಂ.ಇ.ಎ.-4777 ಇದರ ನೋಂದಣಿ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ವಾಹನ ಮಾಲೀಕರ ಅರ್ಜಿ ದಿನಾಂಕ: ..... 
2) ಅಧ್ಯರ್ಪಣ ಸಂಖ್ಯೆ: 25:85-86, ದಿನಾಂಕ: 02.07.1985 
3) ಮೋ.ವಾ.ನಿ. ವರದಿ ದಿನಾಂಕ: 26.03.85 (BOVT, Newtown PS (Crime) ) 
4) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಸಾಇ:170:ಟಿಎಂಎ:2003, ದಿನಾಂಕ: 6.8.2003. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂಇಎ-4777 ಇದರ ನೋಂದಾಯಿತ ಮಾಲೀಕರಾದ Sn Kavery 
Constructions (ಗ) Chickmagalur ರವರು ಸದರಿ ವಾಹನದ ತೆರಿಗೆಯನ್ನು ಈ ಕಛೇರಿಯಲ್ಲಿ ದಿನಾಂಕ: ...... ವರೆಗೆ ಪಾವತಿಸಿ ಮುಂದಿನ 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ವಾಹನದ ಅನುಪಯೋಗದ ಸ್ಥಳದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆ ಪತ್ರಗಳೊಂದಿಗೆ 
ಅಧ್ಯರ್ಪಣ ಸಂಖ್ಯೆ: 25:85-86 ರಲ್ಲಿ ದಿನಾಂಕ: 02.07.85 ರಿಂದ ಅಧ್ಯರ್ಪಣಕ್ಕೆ ಅರ್ಜಿ ನೀಡಿದ್ದು, ಅದರಂತೆ ಇಂದಿಗೂ ಅಧ್ಯರ್ಪಣ 
ಮುಂದುವರೆದಿದೆ. ಆದರೆ ವಾಹನ ಮಾಲೀಕರು ಅಧ್ಯರ್ಪಣ ದಿನಾಂಕದಿಂದ ಇಂದಿನವರೆವಿಗೂ ಸದರಿ ವಾಹನವನ್ನು ಅಧ್ಯರ್ಪಣದಿಂದ ವಾಹನ 
ಬಿಡುಗಡೆ ಮಾಡಿಸಿಕೊಂಡಿರುವುದಿಲ್ಲ. ವಾಹನ ಬಿಡುಗಡೆ ಮಾಡಿಸಿಕೊಳ್ಳಲು ಹಾಗೂ ವಾಹನದ ನೋಂದಣಿ ರದ್ದುಪಡಿಸಲು ಅರ್ಜಿ ನೀಡುವಂತೆ 
ಕಛೇರಿಯಿಂದ ವಾಹನ ಮಾಲೀಕರಿಗೆ ಹಲವು ಬಾರಿ ತಿಳುವಳಿಕೆ ನೀಡಿದರೂ ಅರ್ಜಿ ಸಲ್ಲಿಸಿರುವುದಿಲ್ಲ. ತಿಳುವಳಿಕೆ ಪತ್ರ ಅಂಚೆಯಿಂದ 
ಸ್ವೀಕರಿಸಿರುವುದಿಲ್ಲ. 

ಆದ್ದರಿಂದ ಉಲ್ಲೇಖ (4) ರಲ್ಲಿ ಸೂಚಿಸಿದ ಸರ್ಕಾರದ ಅಧಿಸೂಚನೆಯ ಸೂಚನೆಗಳಂತೆ ಈ ವಾಹನದ ನೋಂದಣಿ ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಸ್‌ಆರ್‌:2005-06, ದಿನಾಂಕ: 17ನೇ ಡಿಸೆಂಬರ್‌ 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂಇಎ-4777 ವಾಹನದ ನೋಂದಣಿ ಹಾಗೂ 
ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು: 1. ವಾಹನ ಸಂಖ್ಯೆ: ವರ್ಗ : ಎಂಇವಎ -4777 (ಎಲ್‌ ಎಂವಿ) 
2. ಮಾಡೆಲ್‌ : 1975 
3. ಚಾಸಿಸ್‌ ಸಂ. : 111281723 
4. ಇಂಜಿನ್‌ ಸಂ. : 63216 
5. ತೆರಿಗೆ ದಿನಾಂಕ 2 
6. ಎಸ್‌.ಆರ್‌. ಸಂ. : 25/85-86 
7. ಮಾಲೀಕರು : Sri Kavery Constructions (R) Engineers and contractor, 
No.1441, Gayitriniketan Neem street, Chickmagalur. 
ಆರ್‌. ರಾಜಶೇಖರ್‌ 
ಪಿ.ಆರ್‌. 999 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾಗೂ ನೋಂದಣಿ ಪ್ರಾಧಿಕಾರ, 
ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ರವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ನೋಂದಣಿ ಪ್ರಾಧಿಕಾರ, ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 
ವಿಷಯ: ವಾಹನ ಸಂಖ್ಯೆ: ಎಂಇಆರ್‌:1751 ಇದರ ನೋಂದಣಿ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ವಾಹನ ಮಾಲೀಕರ ಅರ್ಜಿ ದಿನಾಂಕ: 23.10.93 
2) ಅಧ್ಯರ್ಪಣ ಸಂಖ್ಯೆ: 176:93-94, ದಿನಾಂಕ: 23.10.93. 
3) ಮೋ.ವಾ.ನಿ. ವರದಿ ದಿನಾಂಕ: 8.4.96 (ಪ್ರಾಸಾಅ, ಬೆಂ(ದ)) 
4) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಸಾಇ:170:ಟಿಎಂಎ:2003, ದಿನಾಂಕ: 6.8.2003. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂಇಆರ್‌-1751 ಇದರ ನೋಂದಾಯಿತ ಮಾಲೀಕರಾದ ಶ್ರೀ ಮ್ಯಾನೇಜರ್‌, 
ಲಕ್ಷ್ಮೀಸರಸ್ವತಿ ಎಸ್ಟೇಟ್‌ ಊರುಬಾಗ್‌, ರವರು ಸದರಿ ವಾಹನದ ತೆರಿಗೆಯನ್ನು ಈ ಕಛೇರಿಯಲ್ಲಿ ದಿನಾಂಕ: 31.10.93 ವರೆಗೆ ಪಾವತಿಸಿ ಮುಂದಿನ 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ವಾಹನದ ಅನುಪಯೋಗದ ಸ್ಥಳದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆ ಪತ್ರಗಳೊಂದಿಗೆ 
ಅಧ್ಯರ್ಪಣ ಸಂಖ್ಯೆ: 176:93-94 ರಲ್ಲಿ ದಿನಾಂಕ: 23.10.93 ರಿಂದ ಅಧ್ಯರ್ಪಣಕ್ಕೆ ಅರ್ಜಿ ನೀಡಿದ್ದು, ಅದರಂತೆ ಇಂದಿಗೂ ಅಧ್ಯರ್ಪಣ 
ಮುಂದುವರೆದಿದೆ. ಆದರೆ ವಾಹನ ಮಾಲೀಕರು ಅಧ್ಯರ್ಪಣ ದಿನಾಂಕದಿಂದ ಇಂದಿನವರೆವಿಗೂ ಸದರಿ ವಾಹನವನ್ನು ಅಧ್ಯರ್ಪಣದಿಂದ ವಾಹನ 
ಬಿಡುಗಡೆ ಮಾಡಿಸಿಕೊಂಡಿರುವುದಿಲ್ಲ. ವಾಹನ ಬಿಡುಗಡೆ ಮಾಡಿಸಿಕೊಳ್ಳಲು ಹಾಗೂ ವಾಹನದ ನೋಂದಣಿ ರದ್ದುಪಡಿಸಲು ಅರ್ಜಿ ನೀಡುವಂತೆ 
ಕಛೇರಿಯಿಂದ ವಾಹನ ಮಾಲೀಕರಿಗೆ ಹಲವು ಬಾರಿ ತಿಳುವಳಿಕೆ ನೀಡಿದರೂ ಅರ್ಜಿ ಸಲ್ಲಿಸಿರುವುದಿಲ್ಲ. ತಿಳುವಳಿಕೆ ಪತ್ರ ಅಂಚೆಯಿಂದ 
ಸ್ವೀಕರಿಸಿರುವುದಿಲ್ಲ. 


೧೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೩ 





ಆದ್ದರಿಂದ ಉಲ್ಲೇಖ (4) ರಲ್ಲಿ ಸೂಚಿಸಿದ ಸರ್ಕಾರದ ಅಧಿಸೂಚನೆಯ ಸೂಚನೆಗಳಂತೆ ಈ ವಾಹನದ ನೋಂದಣಿ ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಸ್‌ಆರ್‌:2005-06, ದಿನಾಂಕ: 7ನೇ ಫೆಬ್ರವರಿ 2006 
ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂಇಆರ್‌-1751 ವಾಹನದ ನೋಂದಣಿ ಹಾಗೂ 
ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು ಬಂದಲ್ಲಿ ವಾಹನದ 
ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು: 1. ವಾಹನ ಸಂಖ್ಯೆ: ವರ್ಗ : ಎಂ ಇ ಆರ್‌ - 1751 (ಲ ಮೋ ವಾ) 
2. ಮಾಡೆಲ್‌ ದ 1978 
3. ಚಾಸಿಸ್‌ ಸಂ. ಕಿ ಸಿಜಿ500ಡಿ4ಡಿಎ 10996 
4. ಇಂಜಿನ್‌ ಸಂ. | ಡಿಎ 10996 
5. ತೆರಿಗೆ ದಿನಾಂಕ ತಿ 31.10.93 
6. ಎಸ್‌.ಆರ್‌. ಸಂ. ಲ 176:93-94 
7. ಮಾಲೀಕರು : ಶ್ರೀ ಮ್ಯಾನೇಜರ್‌, ಲಕ್ಷ್ಮೀಸರಸ್ವತಿ ಎಸ್ಟೇಟ್‌ ಊರುಬಾಗ್‌, ಮೂಡಿಗೆರೆ 
ಆರ್‌. ರಾಜಶೇಖರ್‌ 
ಪಿ.ಆರ್‌. 1000 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾಗೂ ನೋಂದಣಿ ಪ್ರಾಧಿಕಾರ, 
ಚಿಕ್ಕಮಗಳೂರು. 


ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ರವರ ನಡವಳಿ 
ಉಪಸ್ಥಿತರು: ಶ್ರೀ ಆರ್‌. ರಾಜಶೇಖರ್‌, 
ನೋಂದಣಿ ಪ್ರಾಧಿಕಾರ, ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು. 
ವಿಷಯ: ವಾಹನ ಸಂಖ್ಯೆ: ಎಂವೈಬಿ-6046 ಇದರ ನೋಂದಣಿ ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1) ವಾಹನ ಮಾಲೀಕರ ಅರ್ಜಿ ದಿನಾಂಕ: .... 
2) ಅಧ್ಯರ್ಪಣ ಸಂಖ್ಯೆ: 18:81-82, ದಿನಾಂಕ: 20.6.91 
3) ಮೋ.ವಾ.ನಿ. ವರದಿ ದಿನಾಂಕ: 26.6.1993 (ಪ್ರಾಸಾಅ, ಬೆಂ (ಕೇಂದ್ರ) 
4) ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಸಾಇ:170:ಟಿಎಂಎ:2003, ದಿನಾಂಕ: 6.8.2003. 

ಈ ಕಛೇರಿಯ ದಾಖಲೆಗಳಂತೆ ವಾಹನ ಸಂಖ್ಯೆ: ಎಂವೈಬಿ-6046 ಇದರ ನೋಂದಾಯಿತ ಮಾಲೀಕರಾದ ಶ್ರೀ ಹೆಚ್‌.ಡಿ. ಹರಿಪ್ರಸಾದ್‌, 
ದೇವಿಪ್ರಸಾದ್‌ ಎಸ್ಟೇಟ್‌, ಮಲ್ಲೇನಹಳ್ಳಿ ರವರು ಸದರಿ ವಾಹನದ ತೆರಿಗೆಯನ್ನು ಈ ಕಛೇರಿಯಲ್ಲಿ ದಿನಾಂಕ: 30.6.1981 ವರೆಗೆ ಪಾವತಿಸಿ ಮುಂದಿನ 
ತೆರಿಗೆಯಿಂದ ವಿನಾಯಿತಿ ಪಡೆಯಲು ಈ ವಾಹನದ ಅನುಪಯೋಗದ ಸ್ಥಳದ ಮಾಹಿತಿ ನೀಡಿ ಕಛೇರಿಗೆ ವಾಹನದ ಎಲ್ಲಾ ದಾಖಲೆ ಪತ್ರಗಳೊಂದಿಗೆ 
ಅಧ್ಯರ್ಪಣ ಸಂಖ್ಯೆ: 18:81-82 ರಲ್ಲಿ ದಿನಾಂಕ: 20.6.81 ರಿಂದ ಅಧ್ಯರ್ಪಣಕ್ಕೆ ಅರ್ಜಿ ನೀಡಿದ್ದು, ಅದರಂತೆ ಇಂದಿಗೂ ಅಧ್ಯರ್ಪಣ ಮುಂದುವರೆದಿದೆ. 
ಆದರೆ ವಾಹನ ಮಾಲೀಕರು ಅಧ್ಯರ್ಪಣ ದಿನಾಂಕದಿಂದ ಇಂದಿನವರೆವಿಗೂ ಸದರಿ ವಾಹನವನ್ನು ಅಧ್ಯರ್ಪಣದಿಂದ ವಾಹನ ಬಿಡುಗಡೆ 
ಮಾಡಿಸಿಕೊಂಡಿರುವುದಿಲ್ಲ. ವಾಹನ ಬಿಡುಗಡೆ ಮಾಡಿಸಿಕೊಳ್ಳಲು ಹಾಗೂ ವಾಹನದ ನೋಂದಣಿ ರದ್ದುಪಡಿಸಲು ಅರ್ಜಿ ನೀಡುವಂತೆ ಕಛೇರಿಯಿಂದ 
ವಾಹನ ಮಾಲೀಕರಿಗೆ ಹಲವು ಬಾರಿ ತಿಳುವಳಿಕೆ ನೀಡಿದರೂ ಅರ್ಜಿ ಸಲ್ಲಿಸಿರುವುದಿಲ್ಲ. ತಿಳುವಳಿಕೆ ಪತ್ರ ಅಂಚೆಯಿಂದ ಸ್ವೀಕರಿಸಿರುವುದಿಲ್ಲ. 

ಆದ್ದರಿಂದ ಉಲ್ಲೇಖ (4) ರಲ್ಲಿ ಸೂಚಿಸಿದ ಸರ್ಕಾರದ ಅಧಿಸೂಚನೆಯ ಸೂಚನೆಗಳಂತೆ ಈ ವಾಹನದ ನೋಂದಣಿ ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶ ಮಾಡಲಾಗಿದೆ. 

ಆದೇಶ ಸಂಖ್ಯೆ: ಪ್ರಾಸಾಅ:ಚಿಮ:ಎಸ್‌ಆರ್‌:2005-06, ದಿನಾಂಕ: 6ನೇ ಡಿಸೆಂಬರ್‌ 2005 

ಕೇಂದ್ರ ಮೋಟಾರು ವಾಹನ ಕಾಯಿದೆ, 1988ರ ಕಲಂ 55 ರಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಆರ್‌. ರಾಜಶೇಖರ್‌, ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಚಿಕ್ಕಮಗಳೂರು ಆದ ನಾನು ವಾಹನ ಸಂಖ್ಯೆ: ಎಂವೈಬಿ-6046 (ಎಲ್‌ಎಂವಿ) ವಾಹನದ 
ನೋಂದಣಿ ಹಾಗೂ ನೋಂದಣಿ ಪತ್ರವನ್ನು ಸದರಿ ವಾಹನದ ಮೇಲೆ ಮುಂದೆ ಲೆಕ್ಕ ಪರಿಶೋಧನೆಯಿಂದ ಬರಬೇಕಾದ ಬಾಕಿ ಏನಾದರೂ ಕಂಡು 
ಬಂದಲ್ಲಿ ವಾಹನದ ಮಾಲೀಕರು ಪಾವತಿಸಲು ಬದ್ಧರಿರುತ್ತಾರೆಂಬ ಷರತ್ತಿನ ಮೇಲೆ ನೋಂದಣಿಯನ್ನು ರದ್ದುಪಡಿಸಿರುತ್ತೇನೆ. 


ವಾಹನದ ವಿವರಗಳು: 1. ವಾಹನ ಸಂಖ್ಯೆ: ವರ್ಗ :  ಎಂವೈಬಿ-6046 (ಲ ಮೋ ವಾ) 
2. ಮಾಡೆಲ್‌ ಡಿ 1951 
3. ಚಾಸಿಸ್‌ ಸಂ. ಶಿ 1ಬಿ 51 2103 320 
4. ಇಂಜಿನ್‌ ಸಂ. ದ ಜೆ ಎ ಎಸ್‌ 291345 
5. ತೆರಿಗೆ ದಿನಾಂಕ : 30.06.1981 
6. ಎಸ್‌.ಆರ್‌. ಸಂ. ಡಿ 18:81-82 
7. ಮಾಲೀಕರು : ಶ್ರೀ ಹೆಚ್‌.ಡಿ. ಹರಿಪ್ರಸಾದ್‌, ದೇವಿಪ್ರಸಾದ್‌ ಎಸ್ಟೇಟ್‌, ಕಾಫಿ 
ಬೆಳೆಗಾರರು, ಮಲ್ಲೇನಹಳ್ಳಿ, ಚಿಕ್ಕಮಗಳೂರು. 
ಆರ್‌. ರಾಜಶೇಖರ್‌ 
ಪಿ.ಆರ್‌. 1001 ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾಗೂ ನೋಂದಣಿ ಪ್ರಾಧಿಕಾರ, 


ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ೧೭೧೧ 





ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) 
ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 ಇವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ: ಅನಿ(ಬ:ಮಾ)/ವ್ಯಾಜ್ಯ/ಡಿ-7/1075/2005-06 


ಅರ್ಜಿದಾರರು: ಎದುರು ಅರ್ಜಿದಾರರು: 

ಪ್ರಧಾನ ವ್ಯವಸ್ಥಾಪಕರು, 1) ಮೆ.ಯು.ಬಸಪ್ಪ ಅಂಡ್‌ ಸನ್ಸ್‌, 

ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿ., ಅಡಿಕೆ ವ್ಯಾಪಾರಿಗಳು, ಮಾರ್ಕೆಟ್‌ ರಸ್ತೆ, ಸಾಗರ-577401. 

ಅಂಚೆ ಪೆಟ್ಟಿಗೆ ಸಂಖ್ಯೆ:13, ಎ.ಪಿ.ಎಂ.ಸಿ.ಯಾರ್ಡ್‌, 2) ಶ್ರೀ ಯು.ಸಿ.ಸಿದ್ದಲಿಂಗೇಶ್ವರ ಬಿನ್‌ ಬಿ.ಚನ್ನವೀರಪ್ಪ, 

ಶಿವಮೊಗ್ಗ. ಪಾಲುದಾರರು, ಮೆ:ಯು.ಬಸಪ್ಪ ಅಂಡ್‌ ಸನ್ಸ್‌ ಅಡಿಕೆ ವ್ಯಾಪಾರಿಗಳು, 


ಮಾರ್ಕೆಟ್‌ ರಸ್ತೆ, ಸಾಗರ-577401. 
3) ಶ್ರೀ ಯು.ಸಿ.ಸಂಗಮೇಶ್ವರ ಬಿನ್‌ ಬಿ.ಚನ್ನವೀರಪ್ಪ, 
ಪಾಲುದಾರರು, ಮೆ:ಯು.ಬಸಪ್ಪ ಅಂಡ್‌ ಸನ್ಸ್‌ ಅಡಿಕೆ ವ್ಯಾಪಾರಿಗಳು, 
ಮಾರ್ಕೆಟ್‌ ರಸ್ತೆ, ಸಾಗರ-577401. 
4) ಶ್ರೀ ಯು.ಸಿ.ಬಸವೇಶ್ವರ ಬಿನ್‌ ಬಿ.ಚನ್ನವೀರಪ್ಪ, 
ಪಾಲುದಾರರು, ಮೆ:ಯು.ಸಿ.ಬಸಪ್ಪ ಅಂಡ್‌ ಸನ್ಸ್‌ ಅಡಿಕೆ ವ್ಯಾಪಾರಿಗಳು, 
ಮಾರ್ಕೆಟ್‌ ರಸ್ತೆ, ಸಾಗರ-577401. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 1030) ರನ್ವಯ ಎದುರು ಅರ್ಜಿದಾರರುಗಳ ಚರ ಮತ್ತು ಸ್ಲಿರಾಸ್ತಿಯನ್ನು 
ಸ್ಥಿರೀಕರಿಸುವ ಆದೇಶ 
ಮೇಲ್ಕಂಡ ಅರ್ಜಿದಾರರು ಎದುರು ಅರ್ಜಿದಾರರ ವಿರುದ್ಧ ರೂ.17,31,051=00 ಗಳ ವಸೂಲಾತಿಗೆ ವ್ಯಾಜ್ಯ ಹೂಡಿದ್ದು, ಈ ವ್ಯಾಜ್ಯದ 
ಅರ್ಜಿಯೊಂದಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ರೀತ್ಯಾ ಎದುರು ಅರ್ಜಿದಾರರುಗಳ ವಶದಲ್ಲಿರುವ ಚರ ಮತ್ತು 
ಸ್ಲಿರಾಸ್ಪಿಗಳನ್ನು ಈ ನ್ಯಾಯಾಲಯದ ಆದೇಶದ ಮುನ್ನಾ ಮುಟ್ಟುಗೋಲು ಹಾಕಿಕೊಳ್ಳಲು, ಈ ನ್ಯಾಯಾಲಯದಲ್ಲಿ ಮಧ್ಯಂತರ ಪರಿಹಾರ ಆದೇಶ ಕೋರಿ 
ಅರ್ಜಿ ದಾಖಲಿಸಿದ್ದು, ಸದರಿ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗಿದೆ, ಮತ್ತು ದಿನಾಂಕ: 15.03.2006 ರಂದು ಎದುರು ಅರ್ಜಿದಾರರಿಗೆ 
ನೋಟೀಸು ಜಾರಿಗೊಳಿಸಲಾಗಿತ್ತು. 
ಎದುರು ಅರ್ಜಿದಾರರು ವ್ಯಾಜ್ಯದ ಬೇಡಿಕೆ ಮೊತ್ತಕ್ಕೆ ಸರಿ ಸಮಾನವಾಗಿ ಸೂಕ್ತ ಭದ್ರತೆಯನ್ನು ನ್ಯಾಯಾಲಯಕ್ಕೆ ನೀಡದೇ ಇರುವ ಕಾರಣ 
ಹಾಗೂ ಈ ಬಗ್ಗೆ ಸಾಕಷ್ಟು ಕಾಲಾವಕಾಶವನ್ನು ಸಹ ಎದುರು ಅರ್ಜಿದಾರರಿಗೆ ನೀಡಲಾಗಿದೆ. ದಿನಾಂಕ: 3.6.2006ರ ವಿಚಾರಣೆಯಲ್ಲಿ ನಾಲ್ಕನೆ ಎದುರು 
ಅರ್ಜಿದಾರರು ಹಾಜರಿದ್ದು, ಒಂದು ವಾರದ ಸಮಯಾವಕಾಶವನ್ನು ಕೋರಿರುತ್ತಾರೆ. ಆದರೆ ನ್ಯಾಯಾಲಯಕ್ಕೆ ಸರಿಯಾದ ಕಾರಣ ಮತ್ತು ಸೂಕ್ತ 
ಭದ್ರತೆಯನ್ನು ಎದುರು ಅರ್ಜಿದಾರರುಗಳು ನೀಡದ ಪ್ರಯುಕ್ತ, ಲಭ್ಯವಿರುವ ಸಾಕ್ಷ್ಯಧಾರಗಳು ಮತ್ತು ಅರ್ಹತೆಯ ಅನುಸಾರ ಈ ಕೆಳಕಂಡ ಆದೇಶವನ್ನು 
ಹೊಡಡಿಸಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರನ್ವಯ ಅರ್ಜಿದಾರರು ದಿನಾಂಕ: 18.2.2006 ರಂದು ದಾಖಲು ಮಾಡಿರುವ 
ಮಧ್ಯಂತರ ಪರಿಹಾರದ ಅರ್ಜಿ ಪುರಸ್ಕರಿಸಿ, ಎದುರು ಅರ್ಜಿದಾರರ ಸ್ಥಿರಾಸ್ತಿಗಳನ್ನು ಈ ವ್ಯಾಜ್ಯದ ಬೇಡಿಕೆ ಮೊತ್ತ ರೂ.17,31,051=00 ಕ್ಕೆ ಆದೇಶ 
ಹೊರಡಿಸುವ ಮುನ್ನಾ, ಅನುಬಂಧದಲ್ಲಿ, ತಿಳಿಸಿರುವ ಎದುರು ಅರ್ಜಿದಾರರುಗಳ ಸ್ಲಿರಾಸ್ತಿಗಳನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ: 3.6.2006 ರಂದು ಹೊಡಡಿಸಿದೆ. 
ಸಹಕಾರ ಸಂಘಗಳ ಅಪರ ನಿಬಂಧಕರು, (ಬಳಕೆ ಮತ್ತು ಮಾರಾಟ) 
ಅನುಬಂಧ 
ಎದುರು ಅರ್ಜಿದಾರರ ಸಂಸ್ಥೆಯ ಪಾಲುದಾರರಾದ ಶ್ರೀ ಯು.ಸಿ. ಸಿದ್ದಲಿಂಗೇಶ್ವರ, ಯು.ಸಿ. ಸಂಗಮೇಶ್ವರ, ಯು.ಸಿ.ಬಸವೇಶ್ವರ ಇವರ 
ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕು, ಸಾಗರ್‌ ಟೌನ್‌, ವಾರ್ಡ್‌ ಸಂಖ್ಯೆ: 8, ಖಾತೆ ಸಂಖ್ಯೆ: 237-222 ಅಳತೆ 
33 1/4 ೫140 ನಿವೇಶನ ಮತ್ತು ಈ ನಿವೇಶನದಲ್ಲಿ ಇರುವ ಕಟ್ಟಡ ಹೊಂದಿದ್ದು, ಈ ಸ್ಥಿರಾಸ್ತಿ ಅಂದಾಜು ಮೌಲ್ಯ ರೂ.15,00,000-00. 
ಈ ಮೇಲ್ಕಂಡ ಸ್ಪಿರಾಸ್ತಿಯ ಚಕ್ಕು ಬಂದಿ: 


ಪೂರ್ವಕ್ಕೆ : ಸ್ವತ್ತಿನ ಕಾಂಪೌಂಡ್‌ ಗಡಿ 
ಪಶ್ಚಿಮಕ್ಕೆ : ಮಾರ್ಕೆಟ್‌ ರಸ್ತೆ 
ಉತ್ತರಕ್ಕೆ : ಬಿ.ಎಸ್‌. ತಿಪ್ಪೇಸ್ವಾಮಿ ಇವರ ಸ್ವತ್ತು. 
ದಕ್ಷಿಣಕ್ಕೆ: ಉಡುಚಣದ ಸಂಗಪ್ಪನವರ ಸ್ವತ್ತು. 
ಪಿ.ಆರ್‌. 994 ಸಹಕಾರ ಸಂಘಗಳ ಅಪರ ನಿಬಂಧಕರು, (ಬಳಕೆ ಮತ್ತು ಮಾರಾಟ) 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರ ಕಛೇರಿ, ಯಾಂತ್ರಿಕ ಉಪ ವಿಭಾಗ (ಪಂ.ರಾ.ಇಂ.) ಬೆಳಗಾಂವ 


ಅಧಿಸೂಚನೆ 
ಸಂಖ್ಯೆ: ಯಾಉವಿ:ಪಂರಾಇಂ:ಬೆ:ಸಿ-1:ಪುನಾ:2006-07/142, ದಿನಾಂಕ: 8ನೇ ಜೂನ್‌ 2006 
ವಿಷಯ: ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯ ಯಾಂತ್ರಿಕ ಉಪ ವಿಭಾಗಗಳನ್ನು ಪಿ.ಎಂ.ಜಿ.ಎಸ್‌.ವೈ. ಉಪ 
ವಿಭಾಗಗಳನ್ನಾಗಿ ಪುನರ್‌ ನಾಮಕರಣ ಮಾಡಲಾದ ಪ್ರಯುಕ್ತ ಸಧ್ಯದ ಈ ಉಪ ವಿಭಾಗ ಕಛೇರಿಯ ಹೆಸರನ್ನು ಪ್ರಧಾನ ಮಂತ್ರಿ 
ಗ್ರಾಮ ಸಡಕ ಯೋಜನೆ ಉಪ ವಿಭಾಗ (ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌) ಬೆಳಗಾಂವ ಎಂದು ನಾಮಕರಣ ಮಾಡಿ 
ಅಧಿಸೂಚಿಸುವ ಕುರಿತು. 

ಉಲ್ಲೇಖ: 1) ಕರ್ನಾಟಕ ಸರ್ಕಾರದ ನಡುವಳಿಗಳು ಆದೇಶ ಸಂಖ್ಯೆ: ಗ್ರಾಅಪ-107:ಜಿಪಂ-05: ಬೆಂಗಳೂರು, ದಿನಾಂಕ: 4.5.2006. 
ಮೇಲಿನ ಉಲ್ಲೇಖಿತ ಸರ್ಕಾರಿ ನಡುವಳಿಗಳ ಆದೇಶದಲ್ಲಿ ಈವರೆಗಿನ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯ ಯಾಂತ್ರಿಕ 
ಉಪ ವಿಭಾಗಗಳನ್ನು ಪ್ರಧಾನ ಮಂತ್ರಿ ಗ್ರಾಮ ಸಡಕ ಯೋಜನೆ ಉಪ ವಿಭಾಗ, (ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌) ಗಳೆಂದು ಪುನರ್‌ 


೧೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೬, ೨೦೦೬ ಭಾಗ - ೩ 





ನಾಮಕರಣ ಮಾಡಿ ಸರ್ಕಾರವು ಆದೇಶಿಸಿದ ಹಿನ್ನಲೆಯಲ್ಲಿ ಈವರೆಗಿನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಯಾಂತ್ರಿಕ ಉಪ ವಿಭಾಗ 
(ಪಂ, ರಾ.ಇಂ) ಕಛೇರಿ, ಬೆಳಗಾವ ಇದನ್ನು ಇನ್ನು ಮುಂದೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಪ್ರಧಾನ ಮಂತ್ರಿ ಗ್ರಾಮ ಸಡಕ 
ಯೋಜನೆ ಉಪ ವಿಭಾಗ (ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌) ಕಛೇರಿ ಬೆಳಗಾವ ಎಂಬುದಾಗಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 
ಪುನರ್‌ ನಾಮಕರಣ ಮಾಡಿ ಎಲ್ಲರ ತಿಳುವಳಿಕೆಗಾಗಿ ಈ ಮೂಲಕ ಅಧಿಸೂಚಿಸಲಾಗಿದೆ. 

ಈ ಉಪ ವಿಭಾಗವು ಹಿಂದಿನ ಯಾಂತ್ರಿಕ ಉಪ ವಿಭಾಗದ ಕೆಲಸಗಳ ಜೊತೆಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ ಯೋಜನೆ ಕೆಲಸಗಳನ್ನು ಸಹ 
ನಿರ್ವಹಿಸುತ್ತಿದೆ. 

ಈ ಉಪ ವಿಭಾಗದ ಆರ್ಥಿಕ ನಿಯಂತ್ರಣವನ್ನು ಕಾರ್ಯನಿರ್ವಾಹಕ ಇಂಜಿನಿಯರರು ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, 
ಬೆಳಗಾವ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಬೆಳಗಾವ, ಮುಖ್ಯ ಕಾರ್ಯಾಚರಣೆ, ಅಧಿಕಾರಿಗಳು, ಕರ್ನಾಟಕ ರಾಜ್‌ 
ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು ಒಳಪಡಿಸಿ, ತಾಂತ್ರಿಕ ವಿಷಯಗಳ ನಿಯಂತ್ರಣವನ್ನು ಕಾರ್ಯನಿರ್ವಾಹಕ ಇಂಜಿನಿಯರರು, 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, ಬೆಳಗಾಂ ಮತ್ತು ಅಧೀಕ್ಷಕ ಇಂಜಿನಿಯರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವೃತ್ತ, 
ಬೆಳಗಾಂ ಮುಖಾಂತರ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ನಿರ್ವಹಣೆಗೆ ಒಳಪಡಿಸಿ ಆಡಳಿತಾತಕ್ರ ನಿಯಂತ್ರಣವು ಮುಖ್ಯ ಇಂಜಿನಿಯರರು, 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಇವರ ವ್ಯಾಪ್ತಿಗೆ ಒಳಪಡಿಸಿ ಸಿಬ್ಬಂದಿವರ್ಗದವರನ್ನು ಹುದ್ದೆಗಳ ಸಮೇತ ಸ್ಥಳಾಂತರಿಸಿ 
ಮುಂದುವರೆಸಲಾಗಿದೆ. 

ಇಲ್ಲಿಯವರೆಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಯಾಂತ್ರಿಕ ಉಪ ವಿಭಾಗ (ಪಂ.ರಾ.ಇಂ) ಡಾಕ್‌ ಬಂಗ್ಲಾ ಶಹಾಪೂರ 
ಬೆಳಗಾಂವ ಇವರನ್ನು ಉದ್ದೇಶಿಸಿ ಬರೆಯಲಾಗುತ್ತಿದ್ದ ಪತ್ರಗಳನ್ನು ಇನ್ನು ಮುಂದೆ ಈ ಕೆಳಗಿನಂತೆ ಪುನರ್‌ ನಾಮಕರಣ ಮಾಡಲಾಗಿರುವ ವಿಳಾಸಕ್ಕೆ 
ಕಳುಹಿಸಲು ಕೋರಲಾಗಿದೆ. 

ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, 

ಪ್ರಧಾನ ಮಂತ್ರಿ ಗ್ರಾಮ ಸಡಕ ಯೋಜನೆ ಉಪ ವಿಭಾಗ (ಪಂ. ರಾ. ಇಂ.) 

ಡಾಕ್‌ ಬಂಗ್ಲಾ, ಶಹಾಪೂರ, ಬೆಳಗಾವ - 3 

ಕಛೇರಿ ದೂರವಾಣಿ: 2423684 

ಪಿ.ಎಸ್‌. ಗಾಯಕವಾಡ 
ಪಿ.ಆರ್‌. 996 ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರರು, ಯಾಂತ್ರಿಕ ಉಪ 
ವಿಭಾಗ (ಪಂರಾಇಂ) ಬೆಳಗಾಂವ. 
ಸಕ್ಕರೆ ನಿರ್ದೇಶನಾಲಯ 
ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಕಛೇರಿ, ಬೆಂಗಳೂರು 
ಸಂಖ್ಯೆ: ಡಿ.ಎಸ್‌.ಕೆ./ಇಎಸ್‌ಟಿಎಸ್‌/76/2003-04, ದಿನಾಂಕ: 13ನೇ ಜೂನ್‌ 2006 

ವಿಷಯ: ವಾಣಿವಿಲಾಸ ಸಹಕಾರ ಸಕ್ಕರೆ ಕಾರ್ಬಾನೆ(ನಿ), ಹಿರಿಯೂರು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 

ರಡಿ ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಗಳನ್ನು ನೇಮಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿಯ ಸಮಸಂಖ್ಯೆಯ ಆದೇಶದ ದಿನಾಂಕ: 01.09.2004. 

2) ಸರ್ಕಾರದ ಪತ್ರ ಸಂಖ್ಯೆ: ಸಇ/50/ಸಸಕಾ/2004, ದಿನಾಂಕ: 30.05.2006. 


ವಾಣಿವಿಲಾಸ ಸಹಕಾರ ಸಕ್ಕರೆ ಕಾರ್ಬಾನೆ (ನಿ), ಹಿರಿಯೂರು ಇದರ ಕಾರ್ಯಚಟುವಟಿಕೆಗಳು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಾನೂನು 1960 ಮತ್ತು ಉಪ ನಿಯಮಗಳ ರೀತ್ಯ ಕಾರ್ಯನಿರ್ವಹಿಸದೆ ತನ್ನ ಉದ್ದೇಶವನ್ನು ಸಾಧಿಸಲು ಸಂಪೂರ್ಣವಾಗಿ ವಿಫಲವಾಗಿ 
ಸ್ಥಗಿತಗೊಂಡಿದ್ದರಿಂದ ಉಲ್ಲೇಖ (1ರ ಈ ಕಛೇರಿ ಆದೇಶದನ್ವಯ ಕಾರ್ಪಾನೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ 
ಸಮಾಪನೆಗೊಳಿಸಿ ಕಲಂ-73 ರನ್ವಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿರುತ್ತದೆ. 

ಜಿಲ್ಲಾಧಿಕಾರಿಯವರು ಜಿಲ್ಲೆಯ ವಿವಿಧ ಆಡಳಿತಾತಕ್ರ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿರುವುದರಿಂದ ಹಾಗೂ ಕಾರ್ಯ 
ಒತ್ತಡದ ಕಾರಣವಿರುವುದರಿಂದ ಕಾರ್ಯಾನೆಯ ಸಮಾಪನಾಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದು, ಸಮಾಪನಾ ಕಾರ್ಯವನ್ನು 
ಕಾಲಬದ್ಧ ಮಿತಿಯೊಂದಿಗೆ ನಿಗದಿತ ಅವಧಿಯೊಳಗೆ ತ್ವರಿತವಾಗಿ ಮುಗಿಸಬೇಕಾಗಿರುವುದರಿಂದ ಸಮಾಪನಾಧಿಕಾರಿಯ ಪ್ರಭಾರವನ್ನು ಬದಲಿಸುವುದು 
ಅವಶ್ಯವೆಂದು ಭಾವಿಸಿ ಈ ಬಗ್ಗೆ ಪರವಾನಿಗೆ ನೀಡಲು ಸರ್ಕಾರವನ್ನು ಕೋರಿದ್ದ ಮೇರೆಗೆ ಉಲ್ಲೇಖ (2) ರನ್ಹಯ ಸರ್ಕಾರ ಅನುಮತಿ ನೀಡಿರುತ್ತೆ. 
ಆದುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ-73 ರಡಿಯಲ್ಲಿ ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರನ್ನು ವಾಣಿವಿಲಾಸ ಸಹಕಾರ ಸಕ್ಕರೆ ಕಾರ್ಯಾನೆ (ನಿ), ಹಿರಿಯೂರು ಇದರ 
ಸಮಾಪನಾಧಿಕಾರಿಯನ್ನಾಗಿ ಉಲ್ಲೇಖ (1) ರನ್ವಯ ನೇಮಕ ಮಾಡಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ-73 ರನ್ವಯ ಸದರಿ ಕಾರ್ಯಾನೆಯ ಸಮಾಪನಾಧಿಕಾರಿಯನ್ನಾಗಿ ಗೌರಿಬಿದನೂರು ಸಹಕಾರ ಸಕ್ಕರೆ ಕಾರ್ಬಾನೆಯ ಸಮಾಪನಾಧಿಕಾರಿ ಇವರನ್ನು 
ಅಧಿಕ ಪ್ರಭಾರದಲ್ಲಿ ನೇಮಕ ಮಾಡಿ ಆದೇಶಿಸಿರುತ್ತೇನೆ. ಸದರಿಯವರು ಕಾರ್ಯಾನೆಯ ಸಮಗ್ರ ಪ್ರಭಾರ ಮತ್ತು ಆಸ್ತಿಯನ್ನು ಕೂಡಲೇ ವಶಕ್ಕೆ 
ತೆಗೆದುಕೊಂಡು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ-74 ರನ್ವಯ ಆಸ್ತಿ ಜವಾಬ್ದಾರಿಯನ್ನು ನಿಯಮಾನುಸಾರ ವಿಲೇ ಮಾಡತಕ್ಕದ್ದು. 

ಸಮಾಪನಾ ನಡವಳಿ ಪೂರ್ಣಗೊಂಡ ನಂತರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ-75 ರನ್ವಯ ಕಾರ್ಯಾನೆಯ ನೋಂದಣಿ 
ರದ್ದತಿ ಪ್ರಸ್ತಾವನೆಯನ್ನು ಸಲ್ಲಿಸುವುದು. 

ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾಂಕ: 13.06.2006 ರಂದು ನೀಡಲಾಗಿದೆ. 

ಬಿ.ಹೆಚ್‌. ಮಂಜುನಾಥ್‌ 

ಪಿ.ಆರ್‌. 1002 ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು. 


